CPMG/ KA/BG-GPO/13/2003-2005 





9 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೮ | ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್‌ ೨೫, ೨೦೦೩ (ಆಶ್ಚಯುಜ ೩, ಶಕ ವರ್ಷ ೧೯೨೫) | ಸಂಚಿಕೆ ೩೯ 


ಭಾಗ - ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ 
ಪ್ರಕರಣ ಸಂಖ್ಯೆ: ಎಲ್‌ಎಕ್ಕೂ ಎಸ್‌ಆರ್‌ 8:03-04, ದಿನಾಂಕ: 24ನೇ ಆಗಸ್ಟ್‌ 2003 

ಭೂಸ್ವಾಧೀನ ಕಾಯ್ದೆ 1894 (ಸೆಂಟ್ರಲ್‌ ಕಾಯ್ದೆ 1894) ರಂತೆ ವಿಧಿ 4(1)ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಕೂ ಎಸ್‌ಆರ್‌ 46: 
02-03, ದಿನಾಂಕ: 29.11.2002 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ ಅನುಮೋದಿಸಿದ್ದು ಸದರಿ 
ಅಧಿಸೂಚನೆಯು ದಿನಾಂಕ: 26.12.2002ರ ಕರ್ನಾಟಕ ರಾಜ್ಯಪತ್ರದ ಪುಟಸಂಖ್ಯೆ 696, ಭಾಗ-6 ರಲ್ಲಿ ಕೆರೆಕೋಡಿ ಮತ್ತು ಕೆರೆಕೋಡಿ 
ಹಳ್ಳಕ್ಕಾಗಿ ಭೂಸ್ವಾಧೀನಪಡಿಸಲು ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿದಂತೆ ತಿದ್ದುಪಡಿ 
ಮಾಡಲಾಗಿದೆ. 






































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಪಾವಗಡ 
ಹೋಬಳಿ: ನಾಗಲಮಡಿಕೆ ಗ್ರಾಮ: ಬಿ.ಕೆ. ಹಳ್ಳಿ 
ಕ್ರ.ಸಂ. 4(1) ರಂತೆ ಪ್ರಕಟವಾಗಿರುವುದು ತಿದ್ದುಪಡಿ ಮಾಡಿರುವುದು 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಖಾತೆದಾರರ ಹೆಸರು ಅನುಭವದಾರರ ಹೆಸರು 
1. ಬಿ.ಎಸ್‌. ಮಾಧುರೆಡ್ಡಿ ಬಿ.ಎಸ್‌. ಮಾಧುರೆಡ್ಡಿ ಬಿ.ಎಸ್‌. ಮಾಧವರೆಡ್ಡಿ ಬಿನ್‌ | ಬಿ.ಎಸ್‌. ಮಾಧವರೆಡ್ಡಿ 
ಬಿನ್‌ ಬಿ. ಶಿವರಾಮರೆಡ್ಡಿ ಬಿ. ಶಿವರಾಮರೆಡ್ಡಿ 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 227 ತುಮಕೂರು ಜಿಲ್ಲೆ, ತುಮಕೂರು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ 
ಪ್ರಕರಣ ಸಂಖ್ಯೆ: ಎಲ್‌ಎಕ್ಕೂ ಎಸ್‌ಆರ್‌/403-04, ದಿನಾಂಕ: 3ನೇ ಸೆಪ್ಟೆಂಬರ್‌ 2003 

ಭೂಸ್ವಾಧೀನ ಕಾಯ್ದೆ 1894 (ಸೆಂಟ್ರಲ್‌ ಕಾಯ್ದೆ 1894) ರಂತೆ ವಿಧಿ 41)ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಕೂ ಎಸ್‌ಆರ್‌ 7: 
02-03, ದಿನಾಂಕ: 22.6.2002 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ ಅನುಮೋದಿಸಿದ್ದು ಸದರಿ 
ಅಧಿಸೂಚನೆಯು ದಿನಾಂಕ: 11.7.2002ರ ಕರ್ನಾಟಕ ರಾಜ್ಯಪತ್ರದ ಪುಟಸಂಖ್ಯೆ 372 ರಿಂದ 373 ವರೆಗೆ, ಭಾಗ-6 ರಲ್ಲಿ ಕಡಬಾ 
ಅಮಾನಿಕೆರೆ ಮತ್ತು ಸಂಪಿಗೆ ಗ್ರಾಮದ ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ 
ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ರದ್ದುಪಡಿ ಮಾಡಲಾಗಿದೆ. 


೧ಬ) 


೪೧೮ ಕರ್ನಾಟಕ ರಾಜ್ಯಕತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ಭಾಗ - ೬ 









































ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ಕಡಬ 
ತಾಲ್ಲೂಕು: ಗುಬ್ಬಿ ಗ್ರಾಮ: ಕಡಬಾ ಅಮಾನಿಕೆರೆ 
ಕ್ರ. 4(1) ರಂತೆ ಪ್ರಕಟವಾಗಿರುವುದು ಜೆ.ಎಂ.ಸಿ. ಯಂತೆ ರದ್ದುಪಡಿಯಾಗಿರುವುದು 
ಸಂ ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
1. 150 ತರಿ 0-02 150 ತರಿ 0-02 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 234 ತುಮಕೂರು ಜಿಲ್ಲೆ ತುಮಕೂರು. 


ವಿಶೇಷ ಭೂ ಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ, ವಿಶ್ವೇಶ್ವರಯ್ಯ ಕೇಂದ್ರ, 
3ನೇ ಮಹಡಿ, ಪೋಡಿಯಂ ಬ್ಲಾಕ್‌, ಬೆಂಗಳೂರು-1 
ಭೂ ಸ್ವಾಧೀನ ಕಾಯ್ದೆ ಅಧಿನಿಯಮ 1894 ಅಧಿನಿಯಮ 16(2) ರನ್ವಯ ಅಧಿಸೂಚನೆ ನಂ: ಎಲ್‌ಎಕ್ಕೂ (5) 
ಎಸ್‌ಆರ್‌/1298-99 

ಕ್ರಮ ಸಂಖ್ಯೆ: ಎಲ್‌ಎಕ್ಕು (5) ಎಸ್‌ಆರ್‌ 12:98-99 ಕರ್ನಾಟಕ ರಾಜ್ಯ ಸರ್ಕಾರದ ಅಧಿನಿಯಮ 1894ರ ಅನ್ವಯ ಕಲಂ 16ರ 
ಪ್ರಕರಣ (2ರ ಉಪ ಪ್ರಕರಣ ಮೇರೆಗೆ ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಲಾದ ಜಮೀನನ್ನು ಸಾರ್ವಜನಿಕ ಉದ್ದೇಶಕ್ಕೆ ಬೆಂಗಳೂರು 
ಜಲಮಂಡಳಿಯ ಪರವಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮ ಪ್ರಕರಣ 16ರ ಉಪಪ್ರಕರಣದ (1) ರಲ್ಲಿ 
ವಶಪಡಿಸಿಕೊಳ್ಳಲಾಗಿದೆ ಎಂದು ಸಾರ್ವಜನಿಕರಿಗೂ ಹಾಗೂ ಸಂಬಂಧಿಸಿದವರ ತಿಳುವಳಿಕೆಗಾಗಿ ಈ ಅಧಿಸೂಚನೆ ನೀಡುವುದರ ಮೂಲಕ 
ಪ್ರಕಟಿಸಲಾಗಿದೆ. 
























































ಅನುಸೂಚಿ 
ಜಿಲ್ಲೆ; ಬೆಂಗಳೂರು ತಾಲ್ಲೂಕು: ಬೆಂಗಳೂರು ದಕ್ಷಿಣ ಹೋಬಳಿ: ಉತ್ತರಹಳ್ಳಿ ಗ್ರಾಮ: ಕಗ್ಗಲೀಪುರ 
ಕ್ರ. ಎಲ್‌ ಎಸಿ ನಂ ಸ.ನಂ. ತರಹೆ ವಿಸ್ತೀರ್ಣ ಜಮೀನನ್ನು ಸ್ವಾಧೀನಕ್ಕೆ 
ಸಂ. ಎಕರೆ : ಗುಂಟೆ ಪಡೆದಿರುವ ದಿನಾಂಕ. 
1 2 3 4 5 6 
1) | ಎಲ್‌ಎಸಿ 2:00-01 13 ಖುಷ್ಕಿ 0-17 24-03-2001 
2) | ಎಲ್‌ಎಸಿ 3:00-01 15:19 ಸ್ಟ 0-02 1/4 ಎಪಿ 
3) | ಎಲ್‌ಎಸಿ 4:00-01 15:20 ಹ 0-02 06. 
4)  ಎಲ್‌ಎಸಿ 5:00-01 15:21 ಡ್ನ 0-02 1/4 ಎಲಿ 
ಎಲ್‌ಎಸಿ 6:00-01 15:22 ಹ 0-02 4. 
5) | ಎಲ್‌ಎಸಿ 7:00-01 27:1 ಬಾಗಾಯ್ತು 0-04 1/2 6. 
6) |ಎಲ್‌ಎಸಿ 8:00-01 27:2 pi 0-08 ಎಸಿ 
7 | ಎಲ್‌ಎಸಿ 9:00-01 27:4 ಸ 0-11 ಎಪಿ 
8) | ಎಲ್‌ಎಸಿ 10:00-01 28:1 ಖುಷ್ಕಿ 0-05 ನಭ 
9) | ಎಲ್‌ಎಸಿ 11:00-01 28:2 ಬಾಗಾಯ್ತು 0-02 ಕ 
ಖುಷ್ಕಿ 0-06 
10) | ಎಲ್‌ಎಸಿ 12,13:00-01 29:1 ತರಿ 0-03 ಎಲಿ 
ಖುಷ್ಕಿ 0-09 
30:1 ತರಿ 0-02 6. 
ಖುಷ್ಕಿ 0-10 
11) | ಎಲ್‌ಎಸಿ 14:00-01 32:1 ?ಶ 0-02 ಎಪಿ 
15:00-01 32:3 ಸ 0-03 ಎಸಿ 
16:00-01 32:4 (4 0-05 
12) | ಎಲ್‌ಎಸಿ 17:00-01 34:1 i 0-06 ಎಸಿ 
13) | ಎಲ್‌ಎಸಿ 18:00-01 34:2 pe 0-08 ಎಸಿ 









































































































































ಭಾಗ - ೬ ಕರ್ನಾಟಕ ರಾಜ್ಯಕತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ೪೧೯ 
1 2 3 4 5 6 
14) | ಎಲ್‌ಎಸಿ 19:00-01 3423 ಖುಷ್ಕಿ 0-07 24-03-2001 
15) | ಎಲ್‌ಎಸಿ 20:00-01 35 (i 0-11 ಎಪಿ 
16) | ಎಲ್‌ಎಸಿ 21:00-01 55:1 ಸ್ನ 0-03 ಎಸಿ 
17) | ಎಲ್‌ಎಸಿ 22:00-01 56:1 i 0-03 ಎಸಿ 
23:00-01 56:2 ic 0-05 1/2 ಎಲಿ 
24:00-01 56:3 ಟು 0-14 4. 
25:00-01 56:9 ಘಿ 0-02 1/2 -B 
26:00-01 56:10 1 0-06 ಎಸಿ 
18) | ಎಲ್‌ಎಸಿ 27:00-01 66:2 ಕ 0-08 ಎಸಿ 
19) | ಎಲ್‌ಎಸಿ 28:00-01 67:1 ತ 0-09 ಎಸಿ 
20 | ಎಲ್‌ಎಸಿ 29:00-01 67:2 ks 0-07 ಎಸಿ 
2) | ಎಲ್‌ಎಸಿ 31:00-01 72 & 0-12 ಎಶ 
23) | ಎಲ್‌ಎಸಿ 32:00-01 76 Kd 0-07 ಎಸಿ 
24) | ಎಲ್‌ಎಸಿ 33:00-01 77 ಗೆ 0-07 ಎಸಿ 
25) | ಎಲ್‌ಎಸಿ 34:00-01 78 a 0-11 1/2 ಎಪಿ 
26) | ಎಲ್‌ಎಸಿ 35:00-01 101 ಸ 0-08 1/2 ಎಲಿ 
27) | ಎಲ್‌ಎಸಿ 36:00-01 102:1 i 0-05 ಎಂಡ 
0-01 ಪಿಕೆ 
37:00-01 102:2 ೫ 0-06 3/4 
27ಎ) | ಎಲ್‌ಎಸಿ 38:00-01 104 i 0-0 14 ಪಿಕೆ 
28) | ಎಲ್‌ಎಸಿ 39:00-01 112 5 0-01 ಎತ 
29) | ಎಲ್‌ಎಸಿ 40:00-01 113 ಬ 0-16 ಎಸಿ 
30) | ಎಲ್‌ಎಸಿ 41:00-01 114 ik 0-31 ಎತ 
32) | ಎಲ್‌ಎಸಿ 43:00-01 119:1 ಖುಷ್ಕಿ 0-11 ಪ 
33) | ಎಲ್‌ಎಸಿ 44:00-01 151:1 ik 0-05 22-08-2003 
34) | ಎಲ್‌ಎಸಿ 45:00-01 151:2 i 0-05 24-03-2001 
35) | ಎಲ್‌ಎಸಿ 46:00-01 151:3 i 0-07 ಎಸಿ 
36) | ಎಲ್‌ಎಸಿ 47:00-01 151:4 0-6 1/2 ಎಕ 
37) | ಎಲ್‌ಎಸಿ 48:00-01 152 ಜಿ 0-08 ಎಸಿ 
38) | ಎಲ್‌ಎಸಿ 49:00-01 153 & 0-04 1/2 ಹ 
39) | ಎಲ್‌ಎಸಿ 50:00-01 154:1 ? 0-03 ಎಸಿ 
40) | ಎಲ್‌ಎಸಿ 51:00-01 154:2 ಸ್ಟ 0-02 4. 
43) | ಎಲ್‌ಎಸಿ 54:00-01 158:1 i 0-06 17-07-2003 
44) | ಎಲ್‌ಎಸಿ 55:00-01 382 4 0-02 24-03-2003 
ಜುಮ್ಲಾ 9-02 1/2 
0-01 14 
9-03 3/4 























ಪಿ.ಆರ್‌. 232 


ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, 


ಬೆಂಗಳೂರು. 





೪೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ಭಾಗ - ೬ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಭೂಆರ್ಜನೆ ಅಧಿನಿಯಮ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಕೂ.ಎಸ್‌ಆರ್‌.15:2003-04, ದಿನಾಂಕ: 31ನೇ ಆಗಸ್ಟ್‌ 2003 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲಾ ಉದ್ದೇಶಕ್ಕಾಗಿ ಅಗತ್ಯವಾಗಿದೆ ಎಂದು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, 
ತುಮಕೂರು ಇವರಿಗೆ ಕಂಡುಬಂದಿರುವುದರಿಂದ ಕರ್ನಾಟಕ ಕಾಯಿದೆ 33:1991ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894ರ 4ನೇ ಪ್ರಕರಣದ (1)ನೇ ಉಪಪ್ರಕರಣದ ಅನುಸಾರವಾಗಿ ಅದಕ್ಕೆ 
ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸುಗಳನ್ನು ಕೊಡಲಾಗಿದೆ ಹಾಗೂ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ರವರು ಅಧಿನಿಯಮದ 4(2ನೇ ಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂಸ್ತಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ 
ನೀಡಿರುತ್ತಾರೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ರವರು ಅಧಿನಿಯಮ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 
ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರನ್ನು ನೇಮಕ ಮಾಡಿರುತ್ತಾರೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಈ ಅಧಿಸೂಚನೆ ಪ್ರಕಟಗೊಂಡ ತಾರೀಖಿನಿಂದ 30 ದಿನಗಳ ಒಳಗಾಗಿ 
ಅಥವಾ ಅದಕ್ಕೆ ಮುಂಚೆ ಕರ್ನಾಟಕ ಕಾಯಿದೆ 33:1991 ರನ್ವಯ ತಿದ್ದುಪಡಿಯಾದ ಭೂಆರ್ಜನೆ ಕೇಂದ್ರ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 
ನಿರ್ವಹಿಸಲು ನೇಮಕವಾದ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರಿಗೆ ಲಿಖಿತವಾಗಿ ಸಲ್ಲಿಸಬಹುದು. 

ಭೂಆರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಿಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ 
ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿಯಿಲ್ಲದೆ 
ಮಾರಾಟ, ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ 
ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂಆರ್ಜನೆ ಅಧಿನಿಯಮದ (7ನೇ ಖಂಡದ) 
2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕ್ಷೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 




















ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಗುಬ್ಬಿ ಹೋಬಳಿ: ನಿಟ್ಟೂರು ಗ್ರಾಮ : 1. ಮುದ್ದುಪುರ 2. ತ್ರಾಗಟೂರು 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ತುಬಂದಿ ಭೂಸ್ವಾಧೀನಕ್ಕೆ ಬೇಕಾದ 
ಸಂ. ನಿವೇಶನ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸಂಖ್ಯೆ ಸ.ನಂ ಸ.ನಂ ಸ.ನಂ ಸ.ನಂ ಎ-ಗುಂ ರೂ.ಪೈ. 
1 2 3 4 5 6 7 8 9 10 11 
1. ಗ್ರಾಮ: ಮುದ್ದುಪುರ 
1. | ಎಂ.ಆರ್‌. ಶಿವಕುಮಾರ್‌ ಬಿನ್‌ ಎಂ.ಆರ್‌. ಶಿವಕುಮಾರ್‌ ನಿ.ಸಂ. 78:1 | ನಿವೇಶನ 8ನೇ ರಸ್ತೆ ರಸ್ತೆ ಸೈಟ್‌ ನಂ.2 | 30X45 15-00 
ರುದ್ರಪ್ಪ (371:1) ನಿವೇಶನ 
2. | ಶಿವಲಿಂಗಯ್ಯ ಬಿನ್‌ ಚಿಕ್ಕಣ್ಣ ಶಿವಲಿಂಗಯ್ಯ ನಿ.ಸಂ. 79:2 ಟೆ ಗ್ರಾ.ಪಂ. | ಸ.ನಂ.23 | 371:1 ಚ 30 X 45 15-00 
(371:2) ಸೆ 














































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ೪೨೧ 
2 3 4 5 6 7 8 9 10 11 
ಸದಾಶಿವಯ್ಯ ಬಿನ್‌ ದೊಡ್ಡ ಗಂಗಪ್ಪ ಸದಾಶಿವಯ್ಯ ನಿ.ಸಂ. 80:3 | ನಿವೇಶನ | ಗ್ರಾ.ಪಂ. | ಸ.ನಂ.23 | 371:1 371:4 30 X 45 15-00 
(371:3) ರಸ್ತೆ 
ಮಹದೇವಯ್ಯ ಬಿನ್‌ ಕಲ್ಲಪ್ಪ ಮಹದೇವಯ್ಯ ನಿ.ಸಂ. 81:4 4 K 371:3 ಉಳಿಕೆ ಉಳಿಕೆ 30 X 45 15-00 
(371:4) 
ಒಟ್ಟು ವಿಸ್ತೀರ್ಣ : ಆಕಾರ 5400 ಚೆ. 60-00 
ಅಡಿಗಳು 
2. ಗ್ರಾಮ: ತ್ಯಾಗಟೂರು 

ಮುದ್ದುರಂಗಯ್ಯ ಬಿನ್‌ ರಘುವಯ್ಯ, | ಮುದ್ದುರಂಗಯ್ಯ 2743 ಖುಷ್ಕಿ 28:1 ವಿ.ನಾ. 14 | ಉಳಿಕೆ ಉಳಿಕೆ 0-08 0-28 
ಚಿಕ್ಕರೇವಯ್ಯ ಬಿನ್‌ ರಘುವಯ್ಮ ಚಿಕ್ಕರೇವಯ್ಯ 
ಈರಣ್ಣ ಬಿನ್‌ ಚಿಕ್ಕೀರಪ್ಪ, ಈರಣ್ಣ 28:1 ಟ 28:2ಬಿ 2743 ಬ i 0-04 0-14 
ದೇವರಾಜಮ್ಮ ಕೋಂ ಲೇಟ್‌ ದೇವರಾಜಮ್ಮ 
ಶಿವಲಿಂಗಯ್ಯ, ಮುದ್ದರಂಗಯ್ಯ ಬಿನ್‌ 
ರಘುವಯ್ಯ 
ಟಿ.ಎನ್‌. ಮಲ್ಲಿಕಾರ್ಜುನಯ್ಯ ಬಿನ್‌ ಟಿ.ಎನ್‌. ಮಲ್ಲಿ- 28:2ಬಿ i 28:3 28:1 28:3ಬಿ A 0-3 1/2 0-12 
ನಂಜಪ್ಪ ಕಾರ್ಜುವಯ್ಯ 
ಚಂದ್ರಯ್ಯ ಬಿನ್‌ ಭದ್ರಯ್ಯ ಚಂದ್ರಯ್ಯ 28:3 ಸ 28:4 28:2ಬಿ 28:3 ಸ 0-04 0-12 
ರುದ್ರಯ್ಕ ಬಿನ್‌ ಲಿಂಗಯ್ಯ ರುದ್ರಯ್ಯ 28:4 | 44:3 28:3 28:4 Ke 0-04 0-12 
ಎಸ್‌. ಪುಟ್ಟಸ್ವಾಮಿ ಬಿನ್‌ ಎಸ್‌. ಪುಟ್ಟಸ್ವಾಮಿ 44:3 ಸ್ಕಿ 45:2, 3 28:4 44:3 ಈ 0-11 0-36 
ಎಸ್‌. ಸಿದ್ದಪ್ಪ 45:3 
ಚನ್ನಬಸವಯ್ಯ ಬಿನ್‌ ಚನ್ನಬಸವಯ್ಯ, | ಚನ್ನಂಜನಪ್ಪ 45:3 A 45:2 ರಸ್ತೆ 45:3 44:3 Ff 0-02 0-07 
ಚನ್ನಂಜಪ್ಪ ಬಿನ್‌ ಚನ್ನಬಸವಯ್ಯ, ಸಿದ್ದನಂಜಪ್ಪ, 
ಟಿ.ಸಿ. ಸಿದ್ದನಂಜಪ್ಪ ಬಿನ್‌ ಚನ್ನಪ್ಪ, ಕಪನಯ್ಯ 
ಟಿ.ಸಿ. ರೇಣುಕಯ್ಯ ಬಿನ್‌ ಶಂಬಣ್ಣ 
ಚನ್ನಂಜನಪ್ಪ, ಸಿದ್ದನಂಜಪ್ಪ ಬಿನ್‌ ಟಿ.ಸಿ. ರೇಣುಕಯ್ಯ 
ಚನ್ನಯ್ಯ, ಸೌಭಾಗ್ಯಮ್ಮ ಕೋಂ ಸೌಭಾಗ್ಯ 
ನಿರಂಜನಮೂರ್ತಿ 



































೪೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ಭಾಗ - ೬ 





















































1 2 3 4 5 6 7 8 9 10 11 
8. | ರೇಣುಕಯ್ಯ ಟಿ.ಸಿ. ಬಿನ್‌ ಚನ್ನಂಜನಪ್ಪ, | ಟಿ.ಸಿ. ರೇಣುಕಯ್ಯ 45:1 ಖುಷ್ಕಿ ಕೆರೆ 45:1 45:1 ಉಳಿಕೆ 0-13 0-39 
ಟಿ.ಆರ್‌. ಶಂಭುಲಿಂಗಪ್ಪ ಬಿನ್‌ ರೇವಣ್ಣ ಟಿ.ಆರ್‌. ಶಂಭುಲಿಂಗಪ್ಪ ಭಾಗಾಯ್ತ 0-12 1-36 
ಟಿ.ಜಿ. ಚಂದ್ರಶೇಖರಯ್ಯ ಸೌಭಾಗ್ಯಮ್ಮ | ಟಿ.ಜಿ. ಚಂದ್ರಶೇಖರಯ್ಯ 
ಕೋಂ ಲೇಟ್‌ ನಿರಂಜನಯ್ಯ, ಸೌಭಾಗ್ಯಮ್ಮ 
ಗೌರಮ್ಮ ಕೋಂ ಕಪನಯ್ಯ ಚಂದ್ರಯ್ಯ, ಗೌರಮ್ಮ 
ಒಟ್ಟು ವಿಸ್ತೀರ್ಣ : ಆಕಾರ 1-21 12 2-96 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 231 ತುಮಕೂರು ಜಿಲ್ಲೆ, ತುಮಕೂರು. 


ಕಂದಾಯ ಸಚಿವಾಲಯ 
ಭೂರರ್ಜನೆ ಅಧಿನಿಯಮ 6ನೇ ಪ್ರಕರಣದ ಮೇರೆಗಿನ ಘೋಷಣೆ ಕ್ರಮಾಂಕ: ಕಂಇ 22 ಭೂಸ್ವಾಶಿ 2003, ದಿನಾಂಕ: 1ನೇ ಆಗಸ್ಟ್‌ 2003 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿ ಮತ್ತು ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ದಂಡೆ ಯೋಜನೆಯ ಮುಖ್ಯ ಕಾಲುವೆ ನಿರ್ಮಾಣದ ಬಗ್ಗೆ 
ಅಗತ್ಯವಾಗಿತ್ತು, ಅಗತ್ಯವಾಗಿದ್ದವು ಎಂದು ಆರ್‌ (2) ಎಲ್‌ಎಕ್ಕೂ ಎಸ್‌ಆರ್‌ 26/2001-02 ದಿನಾಂಕ: 10.8.2001ರ ಅಧಿಸೂಚಿಯಲ್ಲಿ ಅಧಿಸೂಚಿಸಲಾಗಿದ್ದರಿಂದ, 

ಮತ್ತು ಕರ್ನಾಟಕ ಅಧಿನಿಯಮ ಸಂಖ್ಯೆ: 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 ಕೇಂದ್ರ ಅಧಿನಿಯಮ 1894ರ (1)ರ ಎ ಪ್ರಕರಣ (2ನೇ ಉಪ ಪ್ರಕರಣದ 
ಮತ್ತು 6(1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು 
ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ, 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರನ್ನು ಸದರಿ ಭೂಮಿಗಳ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ 
ಜಿಲ್ಲಾಧಿಕಾರಿಗಳ ಪ್ರಕಾರ್ಯಗಳನ್ನು ನಿರ್ವಹಿಸಲು ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಆರ್ಜನೆಗೆ 
ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳಲ್ಲಿ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂ ಸ್ವಾಧೀನಾಧಿಕಾರಿ, ತುಂಗಾ ಮೇಲ್ದಂಡೆ ಯೋಜನೆ ಶಿವಮೊಗ್ಗ ಇವರ ಕಛೇರಿಯಲ್ಲಿ ಇಡಲಾಗಿದೆ. 














ಅನುಸೂಚಿ 

ಜಿಲ್ಲೆ : ದಾವಣಗೆರೆ ತಾಲ್ಲೂಕು: ಹೊನ್ನಾಳಿ ಹೋಬಳಿ: ಗೋವಿನಕೋವಿ ಗ್ರಾಮ : ಬೇಲೂರು ಕಡದಕಟ್ಟೆ 

ಶ್ರ ಖಾತೆದಾರರ ಹೆಸರು ಅನುಭವದಾರರ ಸ.ನಂ. ತರಹೆ ಚಕ್ಕುಬಂದಿ ಅಗತ್ಯವಾದ 

ಸಂ. ಹೆಸರು ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ಅಂದಾಜು ಆಕಾರ 
ವಿಸ್ತೀರ್ಣ | ರೂ.ಪೈ. 
ಎ-ಗುಂ 

1 2 3 4 5 6 7 8 9 10 11 

1. | ಹಾಲಪ್ಪ ಬಿನ್‌ ರಂಗಪ್ಪ ಸ್ವಂತ 62:2 ಪೈಕಿ ಖುಷ್ಕಿ | ಸ.ನಂ. 63:5 63:5 63:9 63:4 ಗಡಿ 0-19 0-47 

63:6 













































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ೪೨೩ 
1 2 3 4 5 6 7 8 9 10 11 
2. | ಎಂ.ಆರ್‌. ಬಸವರಾಜಪ್ಪ ಬಿನ್‌ ರಾಮಪ್ಪ ಸ್ವಂತ 63:3 ಪೈಕಿ ಖುಷ್ಕಿ 63:3 63:4 63:11 ಕೆಂಗಟ್ಟೆ 0-35 12 | 0-87 
ಗ್ರಾಮದ ಗಡಿ 
3. | 1) ಬಸಪ್ಪ ಬಿನ್‌ ರಂಗಪ್ಪ ಸ್ನಂತ 65 ಪೈಕಿ ಖುಷ್ಕಿ 65:2 65:1 66:1 63 0-13 0-40 
2) ನಿಂಗಪ್ಪ ಬಿನ್‌ ರಂಗಪ್ಪ 
3) ರಾಜಪ್ಪ ಬಿನ್‌ ಹೊನ್ನಪ್ಪ 
4. | 1) ಪರಮೇಶ್ವರಪ್ಪ ಬಿನ್‌ ಹಾಲಪ್ಪ ಸ್ವಂತ 66:1 ಪೈಕಿ ಖುಷ್ಕಿ 66:2 66:1 69:5 65:3 0-16 0-56 
2) ರಂಗಪ್ಪ ಬಿನ್‌ ಹಾಲಪ್ಪ 
3) ಚೌಡಮ್ಮ ಕೋಂ ನಿಂಗಪ್ಪ 
ಬಿ. ಮಹದೇವಪ್ಪ ಬಿನ್‌ ಬಸಪ್ಪ ಸ್ವಂತ 66:2 ಪೈಕಿ ಖುಷ್ಮಿ 69:2 69:1 70 66:5 0-05 0-17 
6. | 1) ರಾಮಾನಾಯ್ಕ ಬಿನ್‌ ಸೇವನಾಯ್ಕ ಸ್ವಂತ 69 ಪೈಕಿ ಖುಷ್ಕಿ 69:2 69:1 70 66:5 0-36 1-18 
2) ರೂಪ್ಲಿಬಾಯಿ ಕೋಂ ಹಾಲನಾಯ್ಕ-ಜಂಟಿ 
3) ಸೀತಾನಾಯ್ಕ ಬಿನ್‌ ಭೀಮಾನಾಯ್ಕ 
7. | 1) ಪಾರ್ವತಿಬಾಯಿ ಕೋಂ ಪೂರ್ಯಾನಾಯ್ಕ ಸ್ವಂತ 70:1 ಪೈಕಿ ಖುಷ್ಕಿ 70:3 70:4 TT 70:2ಬಿ4 0-19 0-55 
2) ರಂಗಾನಾಯ್ಕ ಬಿನ್‌ ಪೂರ್ಯಾನಾಯ್ಕ 
3) ಸಿಲತಾನಾಯ್ಕ ಬಿನ್‌ ಭೀಮಾನಾಯ್ಕ 
4) ದುಂಡ್ಕಾನಾಯ್ಕ ಬಿನ್‌ ಸೂರ್ಮಾನಾಯ್ಯ 
5) ಶಾಂತಾನಾಯ್ಕ ಬಿನ್‌ ಸೂರ್ಯಾನಾಯ್ಕ 
6) ಸೇವ್ಕಾನಾಯ್ಕ ಬಿನ್‌ ಸೂರ್ಕಾನಾಯ್ಕ 
8. | 1) ಹಾಲಿ ಬಾಯಿ ಕೋಂ ಹರಿಶ್ಚಂದ್ರನಾಯ್ಕ ಸ್ನಂತ 70:2ಎ ಪೈಕಿ ಖುಷ್ಕಿ 70:4 70:3 71:7 70:2ಬಿ4 0-04 0-12 
2 ಸಕ್ರಿಬಾಯಿ ಕೋಂ ರಂಗಾನಾಯ್ಕ 70:2ಎ2 70:2ಎ1 70:2ಬಿ5 69 
9. | 1) ಶಂಕ್ರಾನಾಯ್ಕ ಸ್ನಂತ 70:2ಬಿ ಪೈಕಿ ಖುಷ್ಕಿ 70:2ಎ3 70:2ಎ4 70:2ಎ3 69 0-05 0-14 
2) ಚಂದ್ಯಾನಾಯ್ಯ ಯಾನೆ ಹರಿಭಂಡ ಬಿನ್‌ 70:2ಬಿ5 70:2ಬಿ1 70:6 70:2ಎ1 
ಲೋಕ್ಕಾನಾಯ್ಕ - ಜಂಟಿ 
10. | 1) ಕೆ.ಎಸ್‌. ಗಿರಿಜಮ್ಮ ಕೋಂ ಚಂದ್ರಪ್ಪ ಸ್ನಂತ 71:1 ಪೈಕಿ ಖುಷ್ಕಿ 76:2ಬಿ3 70:2ಬಿ4 70:2ಬಿ4 70:2ಎ3 0-06 0-17 
2) ಬಿ. ಯಶೋದಮ್ಮ ಕೋಂ ಈಶ್ವರಪ್ಪ 71:1 ಪೈಕಿ ಖುಷ್ಕಿ 71:5 71:2 71:6 70:6 0-03 0-09 





3) ರಂಗಪ್ಪ ಬಿನ್‌ ಚನ್ನಬಸಪ್ಪ 



































೪೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ 


೨೫, ೨೦೦೩ 


ಭಾಗ - ೬ 








1 2 3 


4 


11 





77:6 


71:5 


0-04 


0-40 


11. | 1) ಕರಿಯಪ್ಪ ಸ್ವಂತ 72 ಪೈಕಿ ಖುಷ್ಕಿ 72:3 72:2 

2) ಕರಿಹನುಮಣ್ಣ - ಜಂಟಿ 77:6 77:1 78:3 72 

3) ಗಿರಿಯಪ್ಪ ಬಿನ್‌ ಭೀಮಪ್ಪ 

4) ಲಕ್ಷ್ಮಮ್ಮ ಕೋಂ ರಂಗಪ್ಪ ಮತ್ತು 
ಎ.ಡಿ. ಪುಟ್ಟಪ್ಪ 

5) ಭೀಮಪ್ಪ 

6) ಲಕ್ಷ ಪ್ರ ಬಿನ್‌ ರಂಗಪ್ಪ 

12. | 1) ಹಾಲಪ್ಪ ಬಿನ್‌ ರಂಗಪ್ಪ ತಿಪ್ಪೆಗುಂಡಿ ಸ್ವಂತ 77 ಪೈಕಿ ಖುಷ್ಕಿ 77:2 21 78:3 72 0-19 0-62 

2) ಕರಿಯಪ್ಪ ಬಿನ್‌ ಭೀಮಪ್ಪ 77:3 172 77:3 72:4 

3) ಕೆ. ಗೋಣಿಬಸಪ್ಪ ಬಿನ್‌ ಕರಿಯಪ್ಪ 72 11:11 78 72 

4) ಮಂಜಪ್ಪ ಬಿನ್‌ ಕರಿಯಪ್ಪ 

5) ಪಕೀರಮ್ಮ ಕೋಂ ಚಂದ್ರಪ್ಪ 

6) ಭೀಮಪ್ಪ ಬಿನ್‌ ಕರಿಯಪ್ಪ 

7) ರತ್ನಮ್ಮ ಕೋಂ ಕೆಂಚಪ್ಪ 

8) ರಂಗಪ್ಪ ಬಿನ್‌ ಮರುಳಪ್ಪ 

9) ಆರ್‌. ಶಾಂತಮ್ಮ ಕೋಂ ಬಿ.ಜಿ. ಶಿವಪ್ಪ 

10) ರಂಗಪ್ಪ ಬಿನ್‌ ಹಾಲಪ್ಪ 

13. | 1) ರಂಗಪ್ಪ ಬಿನ್‌ ಪೋಟಿ ಹಾಲಪ್ಪ ಸ್ವಂತ 

2) ನಿಂಗಪ್ಪ ಬಿನ್‌ ಪೋಟಿ ಹಾಲಪ್ಪ 








78 ಪೈಕಿ ಖುಷ್ಕಿ 78:1 78:2 ಗಡಿ 77 1-01 1-50 









































ಜುಮಾ 


ದೂ 


5-35 1/2 7-24 





ಒಟ್ಟು ವಿಸ್ತೀರ್ಣ ಖುಷ್ಕಿ ಐದು ಎಕರೆ ಮೂವತ್ತೆದುವರೆ ಗುಂಟೆಗಳು ಮಾತ್ರ 
ಬ Rr) ವು hs) 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಹೆಚ್‌. ರೋಡ್ರಿಗ್ಸ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ಟಾ). 


ಪಿ.ಆರ್‌. 236 


ಕಂದಾಯ ಸಚಿವಾಲಯ 
ಭೂರರ್ಜನೆ ಅಧಿನಿಯಮ 6ನೇ ಪ್ರಕರಣದ ಮೇರೆಗಿನ ಘೋಷಣೆ ಕ್ರಮಾಂಕ: ಕಂಇ 45 ಭೂಸ್ವಾಶಿ 2002, ದಿನಾಂಕ: 4ನೇ ಆಗಸ್ಟ್‌ 2003 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿ ಮತ್ತು ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ದಂಡೆ ಯೋಜನೆಯ ಮುಖ್ಯ ಕಾಲುವೆ ನಿರ್ಮಾಣದ ಬಗ್ಗೆ 
ಅಗತ್ಯವಾಗಿತ್ತು, ಅಗತ್ಯವಾಗಿದ್ದವು ಎಂದು ಆರ್‌ (2) ಎಲ್‌ಎಕ್ಕೂ ಎಸ್‌ಆರ್‌ 1/2001-02 ದಿನಾಂಕ: 12.2.2002ರ ಅಧಿಸೂಚಿಯಲ್ಲಿ ಅಧಿಸೂಚಿಸಲಾಗಿದ್ದರಿಂದ, 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫ ೨೦೦೩ ೪೨೫ 





ಮತ್ತು ಕರ್ನಾಟಕ ಅಧಿನಿಯಮ ಸಂಖ್ಯೆ: 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 ಕೇಂದ್ರ ಅಧಿನಿಯಮ 1894ರ (1)ರ ಎ ಪ್ರಕರಣ (2ನೇ ಉಪ ಪ್ರಕರಣದ 
ಮತ್ತು 6(1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು 
ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ, 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರನ್ನು ಸದರಿ ಭೂಮಿಗಳ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ 
ಜಿಲ್ಲಾಧಿಕಾರಿಯವರ ಪ್ರಕಾರರ್ಯಗಳನ್ನು ನಿರ್ವಹಿಸಲು ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ 
ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳಲ್ಲಿ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂ ಸ್ವಾಧೀನಾಧಿಕಾರಿ, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರ ಕಛೇರಿಯಲ್ಲಿ ಇಡಲಾಗಿದೆ. 


























ಅನುಸೂಚಿ 
ಜಿಲ್ಲೆ : ಶಿವಮೊಗ್ಗ ತಾಲ್ಲೂಕು: ಶಿವಮೊಗ್ಗ ಹೋಬಳಿ: ಹೊಳಲೂರು ಗ್ರಾಮ : ಲಿಂಗಾಪುರ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ | ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನ ಜಮೀನಿನ 
ಸಂ. ಹೆಸರು ವಿವರ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ ಸ.ನಂ ಸ.ನಂ ಸ.ನಂ ಎ-ಗುಂ ರೂ.ಪೈ. 
1 2 3 4 5 6 7 8 9 10 11 
1. | ಗಂಗಾಧರಪ್ಪ ಬಿನ್‌ ರುದ್ರಪ್ಪ | ಸ್ವಂತ 1ರಪೈಕಿ | ತರಿ ಬ್ಲಾಕು-॥! | ಕ್ಯಾತಿನಕೊಪ್ಪ ಗಡಿ | ಲಾ.ನಂ.2 | ಲಾ.ಹಿ.2 0-08 0-24 
ಗಂಗಾಧರಪ್ಪ ಬಿನ್‌ ರುದ್ರಪ್ಪ | ಸ್ವಂತ 1ರಪ್ಪಕಿ | ತರಿ ಬ್ಹಾಕು-!| | ಕ್ಯಾತಿನಕೊಪ್ಪಗಡಿ | ಲಾ.ಹಿ.2 | ಲಾ.ಹಿ.4 0-13 1-81 
2. | ಕರಿಬಸಪ್ಪ ಬಿನ್‌ ಕೆಂಡಪ್ಪ |! ಸ್ವಂತ 1ರ ಪೈಕಿ ತರಿ ಬ್ಲಾಕು-!॥ ಬ್ಲಾಕು-! ಲಾ.ನಂ.2 | ಲಾ.ಹಿ.2 0-05 0-15 
ಕರಿಬಸಪ್ಪ ಬಿನ್‌ ಕೆಂಡಪ್ಪ |! ಸ್ವಂತ 1ರಪೈಕಿ ತರಿ ಬ್ಲಾಕು-॥॥ ಬ್ಲಾಕು-! ಲಾ.ಹಿ.2 | ಲಾ.ಹಿ.2 0-09 1-25 
3. | ವೀರಪ್ಪ ಬಿನ್‌ ಚನ್ನವೀರಪ್ಪ |! ಸ್ವಂತ 1ರ ಪೈಕಿ ತರಿ ಬ್ಲಾಕು-IV ಬ್ಲಾಕು-!! ಲಾ.ನಂ.2 | ಲಾ.ಹಿ.2 0-04 0-12 
ವೀರಪ್ಪ ಬಿನ್‌ ಚನ್ನವೀರಪ್ಪ ॥! ಸ್ವಂತ 1ರ ಪೈಕಿ 
ಖುಷ್ಕಿ | ಬ್ಲಾಕು-V ಬ್ಲಾಕು-॥| ಲಾ.ಹಿ.2 | ಲಾ.ಹಿ.2 0-02 0-05 
ತರಿ 0-07 0-97 
4. | ಹನುಮಂತಮ್ಮ ಕೋಂ ರುದ್ರಪ್ಪ ಗ! ಸ್ವಂತ 1ರಪೈಕಿ | ತರಿ ಬ್ಲಾಕು-1/ ಬ್ಲಾಕು-!!| ಲಾ.ನಂ.2 | ಲಾ.ಹಿ.2 0-05 0-15 
ಹನುಮಂತಮ್ಮ ಕೋಂ ರುದ್ರಪ್ಪ V ಸ್ವಂತ 1ರಪೈಕಿ 
ತರಿ ಬ್ಲಾಕು-V ಬ್ಲಾಕು-!॥ ಲಾ.ಹಿ.2 | ಲಾ.ಹಿ.4 0-07 0-97 
ಖುಷ್ಮಿ 0-02 0-06 
5. | ಕೆ.ಪಿ. ರಾಜಶೇಖರಪ್ಪ ಬಿನ್‌ ಪರಮೇಶ್ವರಪ್ಪ '/! ಸ್ವಂತ 1 ರ ಪೈಕಿ ಭಾಗಾಯ್ತು | ಬ್ಲಾಕು-'/ ಬ್ಲಾಕು-1V ಲಾ.ನಂ.2 | ಲಾ.ಹಿ.2 0-01 0-22 
ಕೆ.ಪಿ. ರಾಜಶೇಖರಪ್ಪ ಬಿನ್‌ ಪರಮೇಶ್ವರಪ್ಪ ೪ | ಸ್ವಂತ 1ರಪೈಕಿ | ತರಿ 0-03 0-12 
ತರಿ ಬ್ಲಾಕು-'/! ಬ್ಲಾಕು-1V ಲಾ.ನಂ.2 | ಲಾ.ಹಿ.4 0-02 0-71 
ಖುಷ್ಮಿ 0-04 0-12 









































೪೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ಭಾಗ - ೬ 













































































1 2 3 4 5 6 7 8 9 10 11 
6. | ಸರ್ವಮಂಗಳಮ್ಮ ಕೋಂ ಈಶ್ವರಪ್ಪ ॥ ಸ್ವಂತ 1 ರ ಪೈಕಿ |ಭಾಗಾಯ್ತು | ಬ್ಲಾಕು-'/| ಬ್ಲಾಕು-'/ ಲಾ.ನಂ.2 | ಲಾ.ಹಿ.2 0-01 0-22 
ಸರ್ವಮಂಗಳಮ್ಮ ಕೋಂ ಈಶ್ವರಪ್ಪ '/ ಸ್ವಂತ 1ರ ಪೈಕಿ ತರಿ 0-01 0-06 
ಖುಷ್ಕಿ | ಬ್ಲಾಕ ಬ್ಲಾಕು-V ಲಾ.ನಂ.2 | ಲಾ.ಹಿ.2 0-03 0-09 
7. | ವೀರಭದ್ರಯ್ಯ ಬಿನ್‌ ಹನುಮಂತಪ್ಪ '/! ಸ್ವಂತ 1 ರ ಪೈಕಿ |ಭಾಗಾಯ್ತು | ಬ್ಲಾಕು-VI॥ ಬ್ಲಾಕು-'/! ಲಾ.ನಂ.2 | ಲಾ.ಹಿ.2 0-01 0-22 
ವೀರಭದ್ರಯ್ಯ ಬಿನ್‌ ಹನುಮಂತಪ್ಪ '/! ಸ್ವಂತ 1ರಪೈಕಿ | ತರಿ 0-03 0-12 
ಖುಷ್ಕಿ ಬ್ಲಾಕು-/! ಬ್ಲಾಕು-'/! ಲಾ.ಹಿ.2 ಲಾ.ಹಿ.4 0-02 0-06 
ವೀರಸಂಗಪ್ಪ ಬಿನ್‌ ಭದ್ರಪ್ಪ ಸ್ವಂತ 1ರ ಪೈಕಿ ತರಿ ಬ್ಲಾಕು-1X ಬ್ಲಾಕು-VIl ಲಾ.ನಂ.2 | ಲಾ.ಹಿ.2 0-02 0-06 
9. | ತೋಟಯ್ಯ ಬಿನ್‌ ಮಹದೇವಪ್ಪ 1X ಸ್ವಂತ 1ರ ಪೈಕಿ ತರಿ ಬ್ಲಾಕು-X ಬ್ಲಾಕು-Vl |ಲಾ.ನಂ.2| ಲಾ.ಹಿ.2 0-04 0-12 
ತೋಟಯ್ಯ ಬಿನ್‌ ಮಹದೇವಪ್ಪ 1X ಸ್ವಂತ 1ರ ಪೈಕಿ ಖುಷ್ಕಿ | ಲಾ.ನಂ-23 ಬ್ಲಾಕು-VIll ಲಾ.ಹಿ.2 | ಲಾ.ಹಿ.4 0-20 0-60 
10. | ಹಾಲೇಶಪ್ಪ ಬಿನ್‌ ವೀರಭದ್ರಪ್ಪ ೫ ಸ್ವಂತ 1ರ ಪೈಕಿ ತರಿ ಬ್ಲಾಕು-! ಲಾ.ನಂ-23 ಲಾ.ನಂ.2 | ಲಾ.ಹಿ.2 0-05 0-05 
ಒಟ್ಟು 2-34 8-94 
ಘೋಷ್ಟಾರೆ ಒಟ್ಟು ಎರಡು ಎಕರೆ ಮುವತ್ನಾಲ್ಕು ಗುಂಟೆ ಮಾತ್ರ 
ತರಹೆ ವಿಸ್ತೀರ್ಣ 
ಎ.ಗುಂ. 
ಖುಷ್ಕಿ 0-33 
ತರಿ 1-38 
ಭಾಗಾಯ್ತು 0-03 
ಒಟ್ಟು 2-34 











ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 237 ಹೆಚ್‌. ರೋಡ್ರಿಗ್ಸ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ಟಾ). 
ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಕಾಯ್ದೆ ಕಲಂ 6ರ ಅನ್ವಯ ಘೋಷಣೆ ಕ್ರಮಾಂಕ: ಕಂಇ 3 ಭೂಸ್ವಾಶಿ 2003, ದಿನಾಂಕ: 2ನೇ ಆಗಸ್ಟ್‌ 2003 
ಈ ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣದ ವಿಸ್ತರಣೆ ಉದ್ದೇಶಕ್ಕೆ ಹಣ್ಣು ಮತ್ತು ತರಕಾರಿ 
ಗಳ ವಿಶೇಷ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬೆಂಗಳೂರು ರವರ ಪರ ಭೂಸ್ವಾಧೀನಪಡಿಸಿಕೊಳ್ಳಬೇಕಾಗಬಹುದೆಂದು ಬೆಂಗಳೂರು ವಿಶೇಷ ಜಿಲ್ಲಾಧಿಕಾರಿಗಳ ಕ್ರಮಾಂಕ: ಎಲ್‌ಎಕ್ಕೂ (1) ಎಸ್‌ಆರ್‌1: 
2003-03 ದಿನಾಂಕ: 20.5.2002ರ ಮೇರೆಗೆ ಕರ್ನಾಟಕ ರಾಜ್ಯ ಪತ್ರ ವಿಶೇಷ ಪತ್ರಿಕೆಯಲ್ಲಿ ದಿನಾಂಕ: 22.5.2002 ರಂದು ಪ್ರಕಟಿಸಲಾಗಿರುವ ಕಾಯ್ದೆ ಕಲಂ 4(1)ರ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ. 
ಕರ್ನಾಟಕ ಸರ್ಕಾರದ 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ 17 ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂಸಂಗ್ರಹಣಾ ಅಧಿನಿಯಮ 5ಎ (2)ರ ಪ್ರಕರಣದ ಮತ್ತು 6(ಅ) ಪ್ರಕರಣದ 
ಮೇರೆಗೆ ವಿಶೇಷ ಜಿಲ್ಲಾಧಿಕಾರಿಯವರು ಮೆಲೆ ಹೇಳಿದ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಭೂಸ್ವಾಧೀನಪಡಿಸಿಕೊಳ್ಳುವುದು ಅವಶ್ಯಕವೆಂದು ಪರಿಗಣಿಸಲಾಗಿದೆ. ಸದರಿ ಭೂ ಸಂಗ್ರಹಣಾ ಅಧಿನಿಯಮದ 6ನೇ 
ಪ್ರಕರಣದ ಮೇರೆಗೆ ಸದರಿ ಜಮೀನುಗಳು ಮೇಲಿನ ಉದ್ದೇಶಕ್ಕಾಗಿ ಅಗತ್ಯವಾಗಿ ಬೇಕಾಗಬಹುದೆಂದು ಈ ಮೂಲಕ ಘೋಷಿಸಲಾಗಿದೆ. 





ಭಾಗ - ೬ 


ಕರ್ನಾಟಕ ರಾಜ್ಯಶತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ 


೪೨೭ 





ಸದರಿ ಭೂಸಂಗ್ರಹಣಾ ಅಧಿನಿಯಮದ 3ನೇ ಪ್ರಕರಣ (ಸಿ) ಖಂಡದ ಮೇರೆಗೆ ವಿಶೇಷ ಭೂಸ್ವಾಧೀನಾಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ, 3ನೇ ಮಹಡಿ, ಪೋಡಿಯಂ ಬ್ಲಾಕ್‌, ಡಾ: ಅಂಬೇಡ್ಕರ್‌ 
ವೀಧಿ, ಬೆಂಗಳೂರು-1 ಇವರನ್ನು ಸದರಿ ಜಮೀನುಗಳ ಬಗ್ಗೆ ಮುಂದಿನ ಎಲ್ಲಾ ಕಾನೂನು ಕ್ರಮಗಳನ್ನು ಕೈಗೊಳ್ಳಲು ಜಿಲ್ಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ಈ ಮೂಲಕ 
ನಿಯಮಿಸಲಾಗಿದೆ ಮತ್ತು ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆ ಆದೇಶಗಳನ್ನು ಪಡೆಯುವಂತೆ ಸದರಿ ಅಧಿನಿಯಮ 7ನೇ ಪ್ರಕರಣದ ಮೇರೆಗೆ ನಿರ್ದೆಶಿಸಲಾಗಿದೆ. 

ಸದರಿ ಜಮೀನುಗಳ ನಕ್ಷೆಯನ್ನು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ, 3ನೇ ಮಹಡಿ, ಪೋಡಿಯಂ ಬ್ಲಾಕ್‌, ಡಾ: ಅಂಬೇಡ್ಕರ್‌ ವೀಧಿ, ಬೆಂಗಳೂರು-1 ಇವರ 


ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 
































ಅನುಸೂಚಿ 
ಜಿಲ್ಲೆ : ಬೆಂಗಳೂರು ತಾಲ್ಲೂಕು: ಆನೇಕಲ್‌ ಹೋಬಳಿ: ಸರ್ಜಾಪುರ ಗ್ರಾಮ : ಗೂಳಿಮಂಗಲ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು | ಸ.ನಂ ತರಹೆ ಚಕ್ಕುಬಂದಿ ಭೂ ಸ್ವಾಧೀನ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ ಸ.ನಂ ಸ.ನಂ ಸ.ನಂ ಎ-ಗುಂ ರೂ.ಪೈ. 
1 2 3 4 5 6 7 8 9 10 11 
1. | ಭೂದಾನ ಯಜ್ಞ ಸಮಿತಿ 1 69 ಖುಷ್ಕಿ 131 142 ರಸ್ತೆ 106 4-05 5-21 
ಮೈಸೂರು ಪ್ರಾಂತ ಕೃಷ್ಣಾರೆಡ್ಡಿ 0-03 ಪಿಕೆ 
ಟಿ.ಆರ್‌. ರಾಮಸ್ವಾಮಿರೆಡ್ಡಿ, 4-08 
ಆರ್‌.ಟಿ. ವೆಂಕಟಸ್ವಾಮಿರೆಡ್ಡಿ, 
ಆರ್‌.ಟಿ. ನಾರಾಯಣರೆಡ್ಡಿ, 
ಆರ್‌.ಟಿ. ಶ್ರೀನಿವಾಸರೆಡ್ಡಿ, 
ಆರ್‌.ಟಿ. ಗೋಪಾಲರೆಡ್ಡಿ 
2. | ಕೆ.ಆರ್‌. ನಂಜುಂಡರೆಡ್ಡಿ ಬಿನ್‌ ಕೆ.ಆರ್‌. ನಂಜುಂಡರೆಡ್ಡಿ 106:1 ಖುಷ್ಕಿ 117 145 ಮತ್ತು 69 ಗಡಿ ಮತ್ತು 11-12 15-49 
ರಾಮಯ್ಯರೆಡ್ಡಿ, ಎನ್‌. ಕೃಷ್ಣಪ್ಪ, ಎನ್‌. ಕೃಷ್ಣಪ್ಪ 106:2 ಸ.ನಂ. 106:2 
ಎನ್‌. ನಾಗರಾಜು ಬಿನ್‌ ಎಂ.ಆರ್‌. ಎನ್‌. ನಾಗರಾಜು 
ನಾರಾಯಣರೆಡ್ಡಿ, ಸಿಂಪಿರೆಡ್ಡಿ, ಮಾಧವಿ ಮಾಧವಿ, ನಂಜಾರೆಡ್ಡಿ 
ಬಿನ್‌ ಸಿಂಪಿರೆಡ್ಡಿ, ಕೃಷ್ಣಾರೆಡ್ಡಿ. 
೨. ಪಿಲ್ಲಾರೆಡ್ಡಿ ಬಿನ್‌ ಗೋವಿಂದಯ್ಯ ನಂಜಾರೆಡ್ಡಿ 106:2 ಖುಷ್ಕಿ 106:1 135 106:1 136 1-35 2-58 
4. | ಎಂ. ಸುರೇಶ್‌ ಕುಮಾರ್‌ ಬಿನ್‌ 1 142 ಖುಷ್ಕಿ 69 143 ರಸ್ತೆ ಮತ್ತು ಗಡಿ 145 5-00 7-90 
ಎ.ಆರ್‌. ಮುತ್ತುಕುಮಾರ್‌ 0-07 ಪಿಕೆ 
5-07 
5. | ಎಂ. ಸುರೇಶ್‌ ಕುಮಾರ್‌ ಬಿನ್‌ ಈ 143 ಖುಷ್ಕಿ 142 144 ರಸ್ತೆ 145 5-00 7-90 
ಮುತ್ತುಕುಮಾರ್‌, ಧನಲಕ್ಷ್ಮಿ ಕೋಂ 0-06 ಪಿಕೆ 
ಮುತ್ತುಕುಮಾರ್‌ 5-06 































































































೪೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ಭಾಗ - ೬ 

1 2 3 4 5 6 7 8 9 10 11 

6. | ರಾಮನಾಥನ್‌ ಬಿನ್‌ ಆರ್‌.ಎಂ. ಈ 144 ಖುಷ್ಕಿ 142 141 ರಸ್ತೆ 145 5-00 7-90 
ರಾಮಸ್ವಾಮಿ, ದೈವನೆತ್ತಿ ಕೋಂ 
ರಾಮನಾಥನ್‌, ಅಳಗಮಾಖ್‌ ಕೋಂ 
ಕನ್ನಪ್ಪನ್‌. 

7. ಕೃಷ್ಣಾರೆಡ್ಡಿ, ಟಿ.ಆರ್‌. ರಾಮಸ್ವಾಮಿರೆಡ್ಡಿ, 5 145 ಖುಷ್ಕಿ 106 144 142 ಮತ್ತು 135 5-00 7-90 
ಆರ್‌.ಟಿ. ವೆಂಕಟಸ್ವಾಮಿರೆಡ್ಡಿ, ಆರ್‌.ಟಿ. 143 0-03 ಪಿಕೆ 
ನಾರಾಯಣರೆಡ್ಡಿ, ಆರ್‌.ಟಿ. 5-03 
ಶ್ರೀನಿವಾಸರೆಡ್ಡಿ, ಆರ್‌.ಟಿ. ಗೋಪಾಲರೆಡ್ಡಿ. 

8. | ಗಿರಿಜಮ್ಮ ಕೋಂ ಲೇಟ್‌ ಚಂದ್ರಣ್ಣ ಗಿರಿಜಮ್ಮ ಕೋಂ ಲೇಟ್‌ 146 ಖುಷ್ಕಿ 144 ಗಡಿ ರಸ್ತೆ 141 5-00 8-75 

ಚೆಂದ್ರಣ್ಣ 
ಜುಮ್ಲಾ ವಿಸ್ತೀರ್ಣ 42-12 
0-19 ಪಿಕೆ 
42-31 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 238 ಹೆಚ್‌. ರೋಡ್ರಿಗ್ಸ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾ). 
ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ ಕ್ರಮಾಂಕ: ಕಂಇ 55 ಭೂಸ್ತಾತು 2002, ದಿನಾಂಕ: 4ನೇ ಆಗಸ್ಟ್‌ 2003 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಹೇಮಾವತಿ ನಾಲೆಗಾಗಿ ಅಗತ್ಯವಾಗಿದ್ದವು ಎಂದು ತುಮಕೂರು ಜಿಲ್ಲೆಯ 
ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894ರ ಕಲಂ 41ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಕೂಎಸ್‌ಆರ್‌ 31/2001-02 ದಿನಾಂಕ: 2.4.2002ರ ಅಧಿಸೂಚನೆಯಲ್ಲಿ 
ಅಧಿಸೂಚಿಸಲಾಗಿದ್ದುದರಿಂದ. 

ಮತ್ತು ಕರ್ನಾಟಕ ಕಾಯ್ದೆ 33:1991 ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894ರ ಕೇಂದ್ರ ಅಧಿನಿಯಮ 1994ರ (1) 5-ಎ ಪ್ರಕರಣದ (2)ನೇ ಉಪ ಪ್ರಕರಣದ ಮತ್ತು 6(1ಎ) 
ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ 
ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ: 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ 
ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ 
ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 






























































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ೪೨೯ 
ಅನುಸೂಚಿ 
ಜಿಲ್ಲೆ : ತುಮಕೂರು ತಾಲ್ಲೂಕು: ತುಮಕೂರು ಹೋಬಳಿ: ಕಸಬ ಗ್ರಾಮ : ಲಕ್ಷ ಣಸಂದ್ರ, ಮಲ್ಲಸಂದ್ರ, ಕುಂಕುಮನಹಳ್ಳಿ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು | ಸ.ನಂ. | ತರಹೆ ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ ಸ.ನಂ ಸ.ನಂ ಸ.ನಂ ಎ-ಗುಂ ರೂ-ಪೈ. 
1 2 3 4 5 6 7 8 9 10 11 
1. ಗ್ರಾಮ: ಲಕ್ಷ ಣಸಂದ್ರ 
1. | ಕೆ.ಜಿ. ರಂಗಸ್ವಾಮಯ್ಯ ಬಿನ್‌ ಗರುಡಯ್ಯ | ಕೆ.ಜಿ. ನರಸಿಂಹಯ್ಯ 123 ಖುಷ್ಕಿ ನಾಲೆ ಉಳಿಕೆ 124:2 ನಾಲೆ 0-03 0-09 
ಆರ್‌. ನರಸಿಂಹಯ್ಯ ಬಿನ್‌ ರಂಗಪ್ಪ ನರಸಿಂಹಯ್ಯ 
2. | ಲಕ್ಕಪ್ಪ ಬಿನ್‌ ಉಗ್ರಪ್ಪ ಉಗ್ರಪ್ಪ 124:2 4 ಉಳಿಕೆ ್ರ 126:2 123 0-09 0-27 
3. | ಲಕ್ಕಪ್ಪ ಬಿನ್‌ ಉಗ್ರಪ್ಪ ಲಕ್ಕಪ್ಪ 126:2 4 4 129 124:2 0-06 0-18 
4. | ಶ್ರೀನಿವಾಸಮೂರ್ತಿ ಬಿನ್‌ ಗಿರಿಯಪ್ಪ, ಶ್ರೀನಿವಾಸಮೂರ್ತಿ 129 is 4 ಚ 22 126:2 0-20 0-60 
ವೆಂಕಟಪತಿ ಬಿನ್‌ ಗಿರಿಯಪ್ಪ, ರಾಜಣ್ಣ ವೆಂಕಟಪತಿ 
ಬಿನ್‌ ಗಿರಿಯಪ್ಪ, ಚಂದ್ರಯ್ಯ ಬಿನ್‌ ರಾಜಣ್ಣ, ನರಸಮ್ಮ 
ಗಿರಿಯಪ್ಪ, ಶ್ರೀಪಾಲಯ್ಯ ಬಿನ್‌ ಗಿರಿಯಪ್ಪ, | ಚಂದ್ರಯ್ಯ 
ನರಸಮ್ಮ ಕೋಂ ಪುಟ್ಟಯ್ಯ ಶ್ರೀಪಾಲಯ್ತ 
5. | ಕೆ.ಎನ್‌. ರಾಜಶೇಖರಯ್ಯ ಬಿನ್‌ ಕೆ.ಎನ್‌. ರಾಜಶೇಖರಯ್ಯ | 2:2 ತ 4 ತ ಉ.ಜ 129 0-07 0-21 
ಕೆ. ನರಸಿಂಹಯ್ಯ 
ಒಟ್ಟು ಖುಷ್ಕಿ 1-05 1-35 
2. ಗ್ರಾಮ: ಕುಂಕುಮನಹಳ್ಳಿ 
6. | ತಮ್ಮಯ್ಯ, ಶಿವಣ್ಣ ತಮ್ಮಯ್ಯ ಬಿನ್‌ 25 ಖುಷ್ಕಿ ಗಡಿ 26:2 ಉಳಿಕೆ ಉಳಿಕೆ 0-12 0-36 
ನರಸಿಂಹಯ್ತ 
7. | ಸಿದ್ದಂಂಗಮ್ಮ ಕೋಂ ನರಸೇಗೌಡ ಸಿದ್ದಗಂಗಮ್ಮ 26:1 Ks ಉಳಿಕೆ 2 ಬ 26:2 0-03 0-0 
ಉ:ಪುಟ್ಟಣ್ಣಯ್ಯ ತಮ್ಮಯ್ಯ ಉ: ತಿಮ್ಮಪ್ಪ 
8. | ಈರಯ್ಯ ಬಿನ್‌ ಚನ್ನವೀರಯ್ಯ ಈರಯ್ಯ 26:2 ಸ 25 dé 26:1 ಉಳಿಕೆ 0-08 0-24 
9. | ಲಕ್ಷ £ೀನರಸಯ್ಯ ಬಿನ್‌ ಲಕ್ಕಣ್ಣ ಲಕ್ಷ್ಮ ೀನರಸಯ್ಯ 27 2 26:1 ಸ್ತ ಉಳಿಕೆ 26:3 0-38 0-14 
10. | ನರಸೇಗೌಡ ಬಿನ್‌ ಕಂಬದ ನರಸಿಂಹಯ್ಯ, | ಸಿದ್ದಲಿಂಗಪ್ಪ, 29 ರಸ್ತೆ 70:5ಎ ಉ.ಜ. ಉ.ಜ. 0-32 0-06 
ಎನ್‌. ಉಮೇಶ್‌ ಬಿನ್‌ ಕೆ.ಪಿ. ನರಸಿಂಹಯ್ಯ ನಂಜಪ್ಪ ಎನ್‌. ಉಮೇಶ್‌ 
11. | ನರಸಿಂಹಯ್ಯ ಬಿನ್‌ ತಿರುಮಲಯ್ಯ ಚಿಕ್ಕನರಸಯ್ಯ 70:5ಎ fs 29 70:5ಬಿ 70:4 ಕ 0-15 0-51 
ಉಡೇದಯ್ತ 
12. | ಉಡೇದಯ್ಯ ಬಿನ್‌ ನರಸಿಂಹಯ್ಯ ಉಡೇದಯ್ಯ 70:5ಬಿ 3 70:5ಎ 67:5 70:4 | 0-04 0-12 

























































































೪೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ಭಾಗ - ೬ 

1 2 3 4 5 6 7 8 9 10 11 
13. | ಕೆ.ಎಸ್‌. ವಿಭೂ ಬಿನ್‌ ಕೆ.ಸಿ. ಸಿದ್ದಲಿಂಗಯ್ಯ | ಕೆ.ಎಸ್‌. ವಿಭೂ 675 | ಖುಷ್ಕಿ 70:5ಬಿ 67:4 ಉ.ಜ ಉ.ಜ. 0-03 0-09 
14. | ಕೆ.ಬಿ. ಚನ್ನವೀರಪ್ಪ ಬಿನ್‌ ಕೆ.ಸಿ. ಬಸವರಾಜು | ಕೆ.ಬಿ. ಚನ್ನವೀರಪ್ಪ 67:4 ಕೆ 67:5 67:3 iy 1 0-03 0-12 
15. | ವೀರಪ್ಪ ಬಿನ್‌ ಬೆಟ್ಟಪ್ಪ ವೀರಪ್ಪ 67:3 ಸೆ 67:4 67:2 4 kk 0-06 0-13 
16. | ಶಿವಣ್ಣ ಬಿನ್‌ ಚಿಕ್ಕಬಸಪ್ಪ ಶಿವಣ್ಣ 67:2 ik 67:3 67:1 K ೯ 0-02 0-09 
17. | ವೀರಭದ್ರಯ್ಯ ಬಿನ್‌ ಶಾಂತವೀರಪ್ಪ ವೀರಭದ್ರಯ್ಯ 67:1 ಈ 67:2 64:2 4 ೫ 0-10 0-36 
18. | ವೀರಭದ್ರಯ್ಯ ಬಿನ್‌ ಶಾಂತವೀರಪ್ಪ ವೀರಭದ್ರಯ್ಯ 64:2 | 67:1 64:7 ಕ ಕ್ತ 0-03 0-09 
19. | ಚಿಕ್ಕೀರಣ್ಣ ಬಿನ್‌ ವೀರಣ್ಣ ಚಿಕ್ಕೀರಣ್ಣ 64:7 | 64:2 64:6 ಚ | 0-01 0-03 
20. | ಚಿಕ್ಕೀರಣ್ಣ ಬಿನ್‌ ವೀರಣ್ಣ ಚಿಕ್ಕೀರಣ್ಣ 64:6 ಈ 64:7 64:1 ತೆ £9 0-02 0-06 
21. | ಲಕ್ಷ್ಮೀಕಾಂತಯ್ಯ ಬಿನ್‌ ಲೇಟ್‌ ದಾಸಪ್ಪ ಲಕ್ಷಿ €ಕಾಂತಯ್ಯ 64:1 % 64:6 59:2ಎ (4 ತ 0-02 0-06 
22. | ದಾಸಪ್ಪ ಬಿನ್‌ ಚಿಕ್ಕಣ್ಣ, ನರಸೇಗೌಡ, ರಾಜಣ್ಣ, ಸಿದ್ದಲಿಂಗಪ್ಪ 59:2ಎ ೫ 64:1 58:2 ಕ ಟಿ 0-14 0-48 

ನಾಗರಾಜು ಬಿನ್‌ ಲೇಟ್‌ ನರಸಿಂಹಯ್ಯ ಲಕ್ಷ್ಮೀನರಸಯ್ಯ, 

ಗಂಗಯ್ಯ ಬಿನ್‌ ಲೇಟ್‌ ನರಸಿಂಹಯ್ಯ ರತ್ನರಾಜಮ್ವ ನಾಗರಾಜು, 

ಶ್ರೀನಿವಾಸಮೂರ್ತಿ ಬಿನ್‌ ತಿಮಪ್ಪಣ್ಣ ಗಂಗಯ್ಯ, 

ಲಕ್ಷ್ಮೀನರಸಯ್ಯ ಬಿನ್‌ ನರಸೇಗೌಡ ಶ್ರೀನಿವಾಸಮೂರ್ತಿ 
23. | ನರಸೇಗೌಡ ಬಿನ್‌ ತಿಮ್ಮಣ್ಣ ನರಸೇಗೌಡ 58:2 ಚ 59:2ಎ 58:7 58:7 58:3 0-02 0-09 

58:4 
24. | ಧರ್ಮಪಾಲಯ್ಯ ಬಿನ್‌ ಚನ್ನಯ್ಯ ಧರ್ಮಪಾಲಯ್ಯ 58:3 4 58:4 58:5 58:2 58:3 0-04 0-12 
25. | ಚಿಕ್ಕಣ್ಣ ಬಿನ್‌ ಬೆಟ್ಟಯ್ಯ ಬೆಟ್ಟಲಿಂಗಯ್ಯ 3743 (4 60 ಉ.ಜ. 58:3 510 0-03 0-09 
ನಂಜುಂಡಯ್ಯ 

26. | ಕೆ.ವಿ. ಬೆಟ್ಟಯ್ಯ ಬಿನ್‌ ವರದಯ್ಯ, ಚಂದ್ರಣ್ಣ | ಕೆ.ವಿ. ಬೆಟ್ಟಯ್ಯ, 572 ಸ 60 ಉ.ಜ. 57:3 ಉ.ಜ. 0-15 0-45 

ಬಿನ್‌ ವರದಯ್ಯ, ಪಂಚಣ್ಣ ಬಿನ್‌ ವರದಯ್ಯ, | ಚಂದ್ರಣ್ಣ, ಪಂಚಣ್ಣ, 

ಸಿದ್ದಲಿಂಗಯ್ಯ ಬಿನ್‌ ವರದಯ್ಯ, ರಾಜಣ್ಣ ಸಿದ್ದಲಿಂಗಯ್ಯ, ರಾಜಣ್ಣ 

ಬಿನ್‌ ವರದಯ್ತ 
27. | ಪದ್ಮರಾಜ್‌ ಕೆ.ಎನ್‌. ಜ್ವಾಲಣ್ಣ ಬಿನ್‌ ಲೇಟ್‌ | ಕೆ.ಎನ್‌. ಜ್ವಾಲಣ್ಣ 60 ಸ್ವ 61 572 ಉ.ಜ. ಉ.ಜ. 0-08 0-24 

ಕೆ.ಬಿ. ನಾಗಪ್ಪ, ಕೆ.ಎನ್‌. ಚಕ್ರವರ್ತಿ ಬಿನ್‌... ಕೆ.ಎನ್‌. ಚಕ್ರವರ್ತಿ 

ಲೇಟ್‌ ಕೆ.ಬಿ. ನಾಗಪ್ಪ, ಕೆ.ಎನ್‌. ಆದಿರಾಜಯ್ಯ ಕೆ.ಎನ್‌. ಆದಿರಾಜಯ್ಯ 

ಬಿನ್‌ ಲೇಟ್‌ ಕೆ.ಬಿ. ನಾಗಪ್ಪ, ಬಿ.ಪಿ. ಸರಳ ಬಿ.ಪಿ. ಸರಳ 

ಕೋಂ ಕೆ.ಎನ್‌. ಭುಜಬಲಯ್ತ್ಮ. 




















































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ೪೩೧ 
1 2 3 4 5 6 7 8 9 10 11 

28. | ವಸಂತಮ್ಮ ಕೋಂ ಈಶ್ವರಯ್ಯ, ರಾಜಣ್ಣ ವಸಂತಮ್ಮ 61 ಖುಷ್ಕಿ ಉ.ಜ 60 ಉ.ಜ. 62:4 0-20 0-60 

ಬಿನ್‌ ಲೇಟ್‌ ಚನ್ನಬಸವಯ್ಯ ಸದಾಶಿವಯ್ಯ | ರಾಜಣ್ಣ 

ಬಿನ್‌ ಲೇಟ್‌ ಚನ್ನಬಸವಯ್ಯ, ಗಿರಿಜಮ್ಮ ಚಂದ್ರಣ್ಣ 

ಬಿನ್‌ ಲೇಟ್‌ ಚನ್ನಬಸವಯ್ಯ ಸದಾಶಿವಯ್ಯ ರಾಜಮ್ಮ 
29. | ಸಿದ್ದಲಿಂಗಪ್ಪ ಬಿನ್‌ ಬೊಮ್ಮಣ್ಣ ಸಿದ್ದಲಿಂಗಪ್ಪ 62:4 > | ಉ.ಜ. 60 ಉ.ಜ. 0-14 0-48 
30. | ಕೆ.ವಿ. ಮಹದೇವಯ್ಯ ಬಿನ್‌ ವರದಯ್ಯ | ಕೆ.ವಿ. ಮಹದೇವಯ್ಯ 56:2 ಜಿ 62:4 ಗಡಿ ಉ.ಜ. ಉ.ಜ. 0-07 0-21 
31. | ಧರ್ಮಪಾಲಯ್ತ ಬಿನ್‌ ಚನ್ನಯ್ಯ ಧರ್ಮಪಾಲಯ್ಯ 58:4 ಸ ಉ.ಜ. 58:3 58:2 4 0-01 0-03 

ಒಟ್ಟು ಖುಷ್ಮಿ 5:32 0-09 
3. ಗ್ರಾಮ: ಮಲ್ಲಸಂದ್ರ 

32. | ಎ.ಜಿ. ರಾಮಸುಬ್ಬಯ್ಯ ವೆಂಕಟದಾಸಪ್ಪ ವೆಂಕಟದಾಸಪ್ಪ, ಅನಂತಯ್ಯ 121 ತರಿ ಗಡಿ 123 ಉ.ಜ 124 ಕೆರೆ 0-20 1-38 

ಕೆಂಪಯ್ಯ ಬಿನ್‌ ಪುಟ್ಟಯ್ಯ, ಅನಂತಯ್ಯ | ಚಿಕ್ಕಕೆಂಪಯ್ಯ,ಸೀಬಿರಂಗಯ್ಯ 

ಬಿನ್‌ ಕೆಂಪಯ್ಯ, ಚಿಕ್ಕಕೆಂಪಯ್ಯ ಬಿನ್‌ ಕೆಂಪರಂಗಯ್ಯ, ಶಿವಣ್ಣ, 

ಕೆಂಪಯ್ಯ, ದಾಸಪ್ಪ ಬಿನ್‌ ಪುಟ್ಟಯ್ಯ, ಕೆಂಪಯ್ಯ, ದಾಸಪ್ಪ, 

ದೊಡ್ಡಯ್ಯ ಬಿನ್‌ ಚಿಕ್ಕನರಸಯ್ಯ, ಸಿ.ಬಿ. | ದೊಡ್ಡಯ್ಯ, ಕೆಂಪಯ್ಯ, 

ರಂಗಯ್ಯ ಬಿನ್‌ ಚಿಕ್ಕಣ್ಣ, ಕೆಂಪರಂಗಯ್ಯ  ಪೂಜಾರಿಚಿಕ್ಕಣ್ಣ, 

ಬಿನ್‌ ಚಿಕ್ಕರಂಗಯ್ಯ, ಸೀಬಿರಂಗಯ್ಯ ಬಿನ್‌ | ನರಸಿಂಹಯ್ಯ, 

ದೊಡ್ಡಯ್ಯ ಶೀಬಿರಂಗಯ್ಯ 
33. | ಲಕ್ಷ್ಮಮ್ಮಕೋಂ ಚಿಕ್ಕಣ್ಣ ಚಿಕ್ಕಣ್ಣ, 123 i 121 105 | ಉ.ಜ 0-10 0-30 

ಚಿಕ್ಕಕೆಂಪಣ್ಣ 

34. | ಚಿಕ್ಕಕೆಂಪಣ್ಣ ಬಿನ್‌ ಪುಟ್ಟಯ್ಯ ಚಿಕ್ಕಕೆಂಪಣ್ಣ 105:3 | ಖುಷ್ಠಿ ಉ.ಜ. ಉ.ಜ 105:2 105:3 0-04 0-12 
35. | ಲಕ್ಷ್ಮೀರಂಗಣ್ಣ ಬಿನ್‌ ದೊಡ್ಡರಂಗಯ್ಯ ಲಕ್ಷ್ಮೀರಂಗಣ್ಣ 105:2 ೯ ಉ.ಜ. (4 105:1 185:3 0-04 0-12 
36. | ಚಿಕ್ಕಣ್ಣ ಬಿನ್‌ ಕೆಂಪಯ್ಯ, ಕಾಳಮ್ಮಕೋಂ | ಕಾಳಮ್ಮ 105:1 4 fs | 106 105:2 0-10 0-30 

ಲೇಟ್‌ ದೊಡ್ಡರಂಗಯ್ಯ, ಸಿದ್ದಲಿಂಗಮ್ಮ | ಚಿಕ್ಕಣ್ಣ 

ಕೋಂ ಕೆಂಪರಂಗಯ್ಯ, ಪುಟ್ಟಯ್ಯ ಬಿನ್‌ ಸಿದ್ದಲಿಂಗಮ್ಮ 

ಪಿ. ಕೆಂಪಯ್ಯ, ಚಿಕ್ಕರಂಗಯ್ಯ ಬಿನ್‌ ಚಿಕ್ಕರಂಗಯ್ಯ 

ಕೆಂಪಯ್ಯ ಪುಟ್ಟಯ್ಯ 






























































































































































೪೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ಭಾಗ - ೬ 
1 2 3 4 5 6 7 8 9 10 11 
37. | ನರಸಿಂಹಮೂರ್ತಿ ಬಿನ್‌ ಕೆಂಪಯ್ಯ, ನರಸಿಂಹಮೂರ್ತಿ 102 ಖುಷ್ಕಿ 105:1 106 ಉ.ಜ. ಉ.ಜ. 0-26 0-78 
ಶಂಕರಲಿಂಗಪ್ಪ ಬಿನ್‌ ಕೆಂಪಯ್ಯ, ಕೆ. ವೆಂಕಟೇಶ್‌ 97:1ಬಿ 
ಬಿನ್‌ ಕೆಂಪಯ್ಯ, ಕೆ. ಸಿದ್ದಗಂಗಯ್ಯ 
38. | ಸಿ.ಟಿ. ಪಾಲಚಿಂತಾಮಣಿ ಕೆಂಪಯ್ಯ, ರಂಗಯ್ಯ | 103:1 ಕೆ ಉ.ಜ. 97:1ಬಿ 102 ಉ.ಜ. 0-02 0-06 
39. ನರಸಮ್ಮ ಕೋಂ ದಾಸಣ್ಣ ನರಸಮ್ಮ 97:1ಬಿ ಟು 103:1 97:2ಬಿ ಉ.ಜ ಕ್ತ 0-03 0-09 
40. | ನರಸಮ್ಮ ಕೋಂ ದಾಸಣ್ಣ ನರಸಮ್ಮ 97:2ಬಿ 4 97:1ಬಿ 90:3 kk (4 0-03 0-09 
41. | ಕೆಂಪರಂಗೇಗೌಡ ಬಿನ್‌ ಚಿಕ್ಕೇಗೌಡ, ಬೋರಮ್ಮ | ಕೆಂಪರಂಗೇಗೌಡ 96:3 ie 97:2ಬಿ 94:3 iG ಸ 0-04 0-12 
ಕೋಂ ಕೆಂಪರಂಗೇಗೌಡ 
42. | ಗೌರಮ್ಮ ಕೋಂ ಚಿಕ್ಕರಂಗೇಗೌಡ ಗೌರಮ್ಮ 94:3 4 96:3 ರಸ್ತೆ 3 4 0-03 0-09 
43. | ಚಿಕ್ಕಣ್ಣ ಬಿನ್‌ ಚಿಕ್ಕರಂಗಯ್ಯ ಚಿಕ್ಕಣ್ಣ 139:1 ” 139:6 140 ಗ್ರಾಮಠಾಣ 4 0-04 0-12 
44. | ಚಿಕ್ಕಣ್ಣ ಬಿನ್‌ ಚಿಕ್ಕರಂಗಯ್ಯ ಚಿಕ್ಕಣ್ಣ 140 ig 13941 141 ಕ 4 0-06 0-24 
45. | ಕೆಂಪರಂಗೇಗೌಡ ಬಿನ್‌ ಚಿಕ್ಕೇಗೌಡ - 141 ತ್ತ 140 ಸ್ತ 2 ತ 0-01 0-03 
46. | ಸರೋಜಮ್ಮ ಕೋಂ ಅಶ್ವಥನಾಗರಾಜ್‌ ಬೋರಮ್ಮ | ಕೆಂಪರಂಗೇಗೌಡ 166 3 ಗ್ರಾಮಠಾಣ 168 ಉ.ಜ | 0-24 0-72 
ಕೋಂ ಕೆಂಪರಂಗೇಗೌಡ 
47. | ಸಿದ್ದಯ್ಯ, ಸಿದ್ದಲಿಂಗಯ್ಯ ಬಿನ್‌ ಚಿಕ್ಕೀರಯ್ಯ ಯರೇಗೌಡ 168 ತ್ತ 166 169 ೫ A 0-05 0-15 
48. | ಜಿ. ಮರಿಸಿದ್ದಯ್ಯ ಬಿನ್‌ ಗಂಗಣ್ಣ ಜಿ. ಮರಿಸಿದ್ದಯ್ಯ 169 kg 168 170:5 | ್ತ 0-13 0-39 
49. | ಜಿ. ಮರಿಸಿದ್ದಯ್ಯ ಬಿನ್‌ ಗಂಗಣ್ಣ ಜಿ. ಮರಿಸಿದ್ದಯ್ಯ 170:5 ತ್ವ 169 170:4 ” 0-06 0-18 
50. | ದೊಡ್ಡಯ್ಯ ಬಿನ್‌ ಚಿಕ್ಕಯ್ಯ ದೊಡ್ಡಯ್ಯ 170:4 | 170:5 ಕೆರೆ ಕ್ವ 4 0-06 0-18 
51. | ನರಸಿಂಹಮೂರ್ತಿ ಬಿನ್‌ ಕೆಂಪಯ್ಯ, ಶಂಕರಲಿಂಗಪ್ಪ | ನರಸಿಂಹಮೂರ್ತಿ 106 i ಉ.ಜ. 102 (é 105:1ಬಿ 0-03 0-09 
ಬಿನ್‌ ಕೆಂಪಯ್ಯ, ಕೆ. ವೆಂಕಟೇಶ್‌ ಬಿನ್‌ ಕೆಂಪಯ್ಯ, 
ಕೆ. ಸಿದ್ದರಂಗಯ್ಯ ಬಿನ್‌ ಕೆಂಪಯ್ಯ 
ಒಟ್ಟು ವಿಸ್ತೀರ್ಣ 3-37 
ಘೋಷ್ಟಾರೆ:- 
ಗ್ರಾಮ ಖಿಷ್ಠಿ ತರಿ ಜುಂಲಾ 
1 | ಲಕ್ಷ ಣಸಂದ್ರ 1-05 - 1-05 
2) | ಕುಂಕುಮನಹಳ್ಳಿ 5-32 - 5-32 
3) | ಮಲ್ಲಸಂದ್ರ 3-07 0-30 3-37 
ಜುಂಲಾ| 10-04 0-30 10-34 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 239 ಹೆಚ್‌. ರೋಡ್ರಿಗ್ಸ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾ). 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ೪೩೩ 





ನಗರಸಭಾ ಕಾರ್ಯಾಲಯ, ಚಿತ್ರದುರ್ಗ 
ಸಾರ್ವಜನಿಕ ಪ್ರಕಟಣೆ 
“ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಪದ್ಧತಿ ಜಾರಿ ಬಗ್ಗೆ ನೋಟೀಸ್‌” 
ನಂ. ನಸಚಿ:ಕಂದಾಯ/ಎಸ್‌.ಎ.ಎಸ್‌./01/03-04, ದಿನಾಂಕ: 10ನೇ ಸೆಪ್ಟೆಂಬರ್‌ 2003 
ಚಿತ್ರದುರ್ಗ ನಗರಸಭೆಯ ಚುನಾಯಿತ ಮಂಡಳಿಯು ದಿನಾಂಕ: 30.07.2003 ರಂದು ಸಮಾವೇಶಗೊಂಡಿದ್ದ ಸಾಮಾನ್ಯ 
ಸಭೆಯಲ್ಲಿ ವಿಷಯ ಸಂಖ್ಯೆ 4 ರಲ್ಲಿ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿ.ಪಿ.ಎಲ್‌. 56 ಶಾಸನ ಬೆಂಗಳೂರು ದಿನಾಂಕ: 16.6.2003 ರಲ್ಲಿ 
ತಂದಿರುವ ಸುಗ್ರೀವಾಜ್ಞೆಯ ಅನ್ವಯ ಈ ಕೆಳಕಂಡಂತೆ ಆಸ್ತಿ ತೆರಿಗೆಯನ್ನು ವಿಧಿಸಿರುತ್ತೆ. ಹಾಗೂ ಸರ್ಕಾರದ ಆದೇಶ ಸಂಖ್ಯೆ: ನಅಇ:81: 
ಬಿಸಿಪಿ:2002, ದಿನಾಂಕ: 28.06.2003ರ ಆದೇಶದಲ್ಲಿ ತಿಳಿಸಿರುವಂತೆ 2002 ಹಾಗೂ 2003-04ನೇ ಸಾಲಿಗೆ ಸಂಬಂಧಿಸಿದಂತೆ ಮಾತ್ರ ಆಸ್ತಿ 
ತೆರಿಗೆಯನ್ನು ಬಡ್ಡಿ ಇಲ್ಲದೆ ಪಾವತಿಸಲು ದಿನಾಂಕ: 30.09.2003ರ ವರೆಗೆ ವಿಸ್ತರಿಸಿರುವುದನ್ನು ಸಭೆಯು ಅಂಗೀಕರಿಸಿ ಸಾರ್ವಜನಿಕರ 
ಗಮನಕ್ಕೆ ತರಲಾಗಿದೆ. 
ವಿಧಿಸಿದ ತೆರಿಗೆಯ ದರಗಳು 
1. ಕಟ್ಟಡ, ಕಟ್ಟಡದ ಖಾಲಿ ನಿವೇಶನ ಅ) ಒಂದು ಸಾವಿರ ಚ.ಮೀ.ಗಿಂತ ಜಾಸ್ತಿ ಅಳತೆ ಮೀರದ ಖಾಲಿ ಸೈಟಿಗೆ ತೆರಿಗೆಗೊಳಗಾಗ 
ಬಹುದಾದ ಭೂಮಿಯ ಮೂಲ ಮೌಲ್ಯ ಶೇ.0.1 ಗಿಂತ ಕಡಿಮೆ ಇಲ್ಲದಂತೆ ಇದ್ದರೆ 
(ಸಾವಿರಕ್ಕೆ 1-00 ರೂ.ನಂತೆ) 
ಆ) ಒಂದು ಸಾವಿರ ಚ.ಮೀ. ಅಳತೆ ಮೀರದ ಅಂದರೆ 4000 ಚ.ಮೀ. ಗಿಂತ ಜಾಸ್ತಿ ಆದ 
ಖಾಲಿ ಜಾಗಕ್ಕೆ ಮೂಲ ಮೌಲ್ಯದ ಶೇ.0.025 (ಒಂದು ಲಕ್ಷಕ್ಕೆ 25-00 ರೂ.ಗಳು) 
ಇ) 4000 ಚ.ಮೀ. ಗಳ ಅಳತೆ ಮೀರದ ಖಾಲಿ ಭೂಮಿ ತೆರಿಗೆಗೆ ಒಳಗಾಗಬಹುದಾದ 
ಭೂಮಿಯ ಮೂಲ ಮೌಲ್ಯದ ಶೇ. 0.01 ಗಿಂತ ಕಡಿಮೆಯಾಗದಂತೆ ಇದ್ದಲ್ಲಿ (ಒಂದು 
ಲಕ್ಷಕ್ಕೆ ರೂ.10-00 ರಂತೆ) 


2. ವಾಸದ ಕಟ್ಟಡ 
ಅ) ಕೆಂಪು ಹೆಂಚಿನ ಮನೆ : 0.3 (ಸಾವಿರಕ್ಕೆ ಮೂರು) 
ಆ) ಆರ್‌.ಸಿ.ಸಿ. ಮನೆ : 0.3 12 (ಸಾವಿರಕ್ಕೆ ಮೂರುವರೆ) 

3. ವಾಸೇತರ, ವಾಣಿಜ್ಯ ಕಟ್ಟಡ : 0.5 (ಸಾವಿರಕ್ಕೆ ಐದು ರೂ.) 
1. ತೆರಿಗೆಯ ಹೆಸರು : ಸ್ವಯಂ ಘೋಷಿತ ಆಸ್ತಿ ತೆರಿಗೆ 
2. ತೆರಿಗೆ ವ್ಯಾಪ್ತಿಯಲ್ಲಿ ಬರುವ : ಚಿತ್ರದುರ್ಗ ನಗರಸಭೆಯ ವ್ಯಾಪ್ತಿಯಲ್ಲಿ ಬರುವ ವಸತಿ, ವಾಸೇತರ, ವಾಣಿಜ್ಯ 

ಜನರು ಅಥವಾ ಆಸ್ತಿಯ ವಿವರ ಕಟ್ಟಡಗಳು ಹಾಗೂ ಖಾಲಿ ನಿವೇಶನಗಳು 
3. ವಿನಾಯಿತಿಗಳು: 


1. ಕೆಲವು ನಿರ್ದಿಷ್ಟ ಆಸ್ತಿಗಳು, ಆಸ್ತಿಯ ತೆರಿಗೆ ಪಾವತಿಯಿಂದ ವಿನಾಯಿತಿ ಪಡೆದಿದೆ. ಅಂಥ ಆಸ್ತಿಯ ಮಾಲೀಕರುಗಳು 
ನಿಯಮಗಳಡಿಯಲ್ಲಿ ವಿಧಿಸಲಾಗಿರುವ ಸೇವಾ ವೆಚ್ಚಗಳನ್ನು ತೆರಬೇಕಾಗುತ್ತದೆ. 

2. ಸರ್ಕಾರಕ್ಕೆ ಸೇರಿದ ಭೂಮಿ ಮತ್ತು ಕಟ್ಟಡಗಳು ಮತ್ತು ಸರ್ಕಾರಿ ಉದ್ದೇಶಗಳಿಗೆ, ಪೂಜಾ ಸ್ಥಳಗಳಿಗೆ ಉಪಯೋಗಿಸಲಾದ 
ಕಟ್ಟಡಗಳು ಅಥವಾ ಧರ್ಮಾರ್ಥ ಉದ್ದೇಶಕ್ಕೆ ಬಳಸಲಾದ ಕಟ್ಟಡ ಇಲ್ಲವೇ ಆಸ್ತಿಗಳು, ಆಸ್ತಿ ತೆರಿಗೆ ಪಾವತಿಯಿಂದ ವಿನಾಯಿತಿ 
ಗೊಳಪಡುವವು. 

3. 2003ನೇ ಸಾಲಿನ ಸುಗ್ರೀವಾಜ್ಞೆ - 3, ದಿನಾಂಕ: 16ನೇ ಜೂನ್‌ 2003 ರಿಂದಲೇ ಜಾರಿಗೆ ಬಂದಿತು. ಅದರಂತೆ ತೆರಿಗೆ 
ವಿನಾಯಿತಿಗೊಳಗಾದ ಆಸ್ಕಿ ಪಟ್ಟಿಯಲ್ಲಿನ ಕೆಲವು ಗೊತ್ತಾದ ಆಸ್ತಿಗಳು ಸೇರ್ಪಡೆಯಾದವು. 

4. ಸಾರ್ವಜನಿಕರ ಆರಾಧನೆಗೋಸ್ಕರವಾಗಿಯೇ ಪ್ರತ್ಯೇಕವಾಗಿರಿಸಿರುವ ಮತ್ತು ವಾಸ್ತವವಾಗಿ ಅಂತಹುದೇ ಉದ್ದೇಶಕ್ಕಾಗಿ ಉಪಯೋಗ 
ವಾಗುತ್ತಿರುವ ಸ್ಥಳಗಳಿಗೆ ತೆರಿಗೆ ವಿನಾಯಿತಿಯಿದೆ. ಯಾವುದೇ ವ್ಯಕ್ತಿ ಖಾಸಗಿಯಾಗಿ ಆರಾಧನೆ ಮಾಡುವುದಕ್ಕಾಗಿ ಬಳಸುತ್ತಿರುವ 
ಸ್ಥಳವಾದರೆ ಅದಕ್ಕೆ ತೆರಿಗೆ ವಿನಾಯಿತಿಯಲ್ಲ. ಯಾವುದೇ ದೇವಾಲಯ, ಚರ್ಚು, ಅಥವಾ ಮಸೀದಿ ಮುಂತಾದವುಗಳು ಪೂಜಾ 
ಕಾರ್ಯಕ್ಕೆ ಹೊರತುಪಡಿಸಿ ಮತ್ತಾವುದೇ ಕಾರ್ಯಕ್ಕೆ ಉಪಯೋಗಿಸಲ್ಪಡುತ್ತಿದ್ದರೆ, ಅಂತಹ ಆಸ್ತಿಗಳು ತೆರಿಗೆ ವಿನಾಯಿತಿಗೆ 
ಅರ್ಹವಾಗುವುದಿಲ್ಲ. 

5. ಬಾಡಿಗೆಯಿಲ್ಲದೆ ಉಚಿತವಾದ ಛತ್ರಗಳು ಇಂಥ ತೆರಿಗೆಯಿಂದ ವಿನಾಯಿತಿ ಪಡೆದಿವೆ. ಒಂದು ವೇಳೆ ಛತ್ರಗಳಿಗೆ ಬಾಡಿಗೆ 
ವಿಧಿಸುತ್ತಿದ್ದರೆ, ಅದರ ಆದಾಯವು ಸಂಪೂರ್ಣವಾಗಿ ದಾನ ಧರ್ಮಗಳ ಉದ್ದೇಶಕ್ಕಾಗಿ ಉಪಯೋಗಿಸಲ್ಪಡಬೇಕು. ಧರ್ಮದ 
ಉದ್ದೇಶವೆಂದರೆ ಬಡಬಗ್ಗರಿಗೆ ಸಹಾಯ, ಶಿಕ್ಷಣ, ವೈದ್ಯಕೀಯ ನೆರವು ಮತ್ತು ಇನ್ನಾವುದೇ ಸಾರ್ವಜನಿಕ ಉಪಯುಕ್ತತೆ ಎಂದು 
ಅರ್ಥವಾಗುತ್ತದೆ. ಪ್ರಕರಣ - 2ರ, ಉಪ ಪ್ರಕರಣ - (15) ಮತ್ತು ಆದಾಯದ ತೆರಿಗೆಯ ಪ್ರಕರಣ - 11 ರೊಂದಿಗೆ 
ಸಾರ್ವಜನಿಕ ಉದ್ದೇಶ ವ್ಯವಹರಿಸುತ್ತದೆ. ಕಾರ್ಯ ಚಟುವಟಿಕೆಗಳಲ್ಲಿ ಲಾಭದ ದೃಷ್ಟಿಯಿಂದ ನಡೆಸಲ್ಪಡುತ್ತಿದ್ದರೆ, ವಿನಾಯಿತಿಯ 
ಹಕ್ಕು ಪದ ನಿರರ್ಥಕವಾಗುತ್ತದೆ. ಕಲ್ಯಾಣ ಮಂಟಪ ತೆರಿಗೆ ವಿನಾಯಿತಿಯ ವ್ಯಾಪ್ತಿಗೆ ಒಳಪಡುವುದಿಲ್ಲ. ಕಾರಣ ಅದರಿಂದ ಬರುವ 
ಆದಾಯವು ಬಡಬಗ್ಗರಿಗೆ ಸಹಾಯ ಶಿಕ್ಷಣ, ಅಥವಾ ವೈದ್ಯಕೀಯ ನೆರವು ಮುಂತಾದ ಸಾರ್ವಜನಿಕರ ಉಪಯೋಗಕ್ಕಾಗಿ 
ಬಳಕೆಯಾಗುತ್ತಿಲ್ಲ. ದಾನ, ಧರ್ಮದ ಹೆಸರಿನಲ್ಲಿ ವಂಚನೆ ಎಸಗುವುದು ಸಲ್ಲ. 


೪೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ಭಾಗ - ೬ 





6. ಸರ್ಕಾರದಿಂದ ಮಂಜೂರಾತಿ ಪಡೆದ ಸ್ಥಳಗಳು ಮತ್ತು ನಿರ್ಗತಿಕರಿಗೆ ಆಶ್ರಯ ತಾಣಗಳು ಅನಾಥಾಲಯಗಳು, ಕಿವುಡು ಮತ್ತು 
ಮೂಕರಿಗಾಗಿರುವ ಶಾಲೆ ಅಥವಾ ವಸತಿಗೃಹಗಳು ವೃದ್ಧರ ಹಾಗೂ ಪತಿತ ಮಹಿಳೆಯರಿಗೆ ಆಶ್ರಯ ನೀಡುತ್ತಿರುವ ಸಂಸ್ಥೆಗಳು 
ತೆರಿಗೆಯಿಂದ ವಿನಾಯಿತಿ ಪಡೆಯಲು ಅರ್ಹವೆನಿಸುವವು. 

7. ಪ್ರಾಚೀನ ಸ್ಮಾರಕಗಳ ಉಪಯೋಗಕ್ಕಾಗಿ ಇರುವ ಕಟ್ಟಡಗಳು ಮತ್ತು ತೆರವಾಗಿರುವ ಭೂಮಿ, ಧರ್ಮದ ಹೆಸರಿನ ಆಸ್ಪತ್ರೆಗಳು 
ನಗರಸಭೆಗಳ ಪಟ್ಟಿಯಲ್ಲಿ ನಮೂದಾಗಿರುವ ಸಶಾನ, ಭೂಮಿ, ವಿದ್ಯಾರ್ಥಿನಿಲಯಗಳು, ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಗಳು 
ತೆರಿಗೆಯಿಂದ ವಿನಾಯಿತಿ ಪಡೆಯುವವು. 

8. ವ್ಯವಸಾಯಕ್ಕಾಗಿ ಬಳಕೆಯಾಗುತ್ತಿರುವ ಭೂಮಿ ಮತ್ತು ಕಂದಾಯ ಇಲಾಖೆಯ ದಾಖಲೆಗಳಲ್ಲಿ ವ್ಯವಸಾಯದ ಭೂಮಿಯೆಂದು 
ನೋಂದಣಿಯಾಗಿರುವ ಭೂಮಿಯು ತೆರಿಗೆ ವಿನಾಯಿತಿಯ ವ್ಯಾಪ್ತಿಗೆ ಒಳಪಡುತ್ತದೆ. ವ್ಯವಸಾಯದ ಉದ್ದೇಶ, ಉದ್ದೇಶವುಳ್ಳ 
ಭೂಮಿಯಲ್ಲಿ ಕಟ್ಟಡಗಳನ್ನು ನಿರ್ಮಿಸಿದ್ದರೆ ಅಂಥವುಗಳಿಗೆ ವಿನಾಯಿತಿ ಇರುವುದಿಲ್ಲ. ಮತ್ತು ಅಂಥ ಜಮೀನಿನ ಮಾಲೀಕರು ತೆರಿಗೆ 
ಕೊಡಬೇಕಾಗುತ್ತದೆ. 

4. ಆಸ್ತಿ ತೆರಿಗೆಯ ದರ ಅಥವಾ ಮತ್ತು ಪ್ರಕರಣ (ವರ್ಗೀಕರಣ ಅನುಗುಣವಾಗಿ) 

1. ವಸತಿ ಉದ್ದೇಶಕ್ಕಾಗಿ ಉಪಯೋಗಿಸುವ ನಿವೇಶನ ಹಾಗೂ ಕಟ್ಟಡಗಳಿಗೆ ಕರ್ನಾಟಕ ಸ್ಟಾಂಪ್‌ ಅಧಿನಿಯಮ 1957ರ 45ಬಿ ರನ್ವಯ 
ಅನುಸೂಚಿ 3 ರಲ್ಲಿ ಕಾಣಿಸಿದಂತೆ ನಿಗದಿಪಡಿಸಲಾಗಿದೆ. 

2. ವಸತಿಯೇತರ ಉದ್ದೇಶಗಳಿಗಾಗಿ ಉಪಯೋಗಿಸುವ ನಿವೇಶನ ಹಾಗೂ ಕಟ್ಟಡಗಳಿಗೆ ಕರ್ನಾಟಕ ಸ್ಟಾಂಪ್‌ ಅಧಿನಿಯಮ 1957ರ 
ಪ್ರಕರಣ 45ಬಿ ರನ್ವಯ ರಂತೆ ನಿಗದಿಪಡಿಸಲಾಗಿದೆ. 

ಸರ್ಕಾರದ ಸುತ್ತೋಲೆ ಸಂಖ್ಯೆ: ನಅಇ 54 ಎಂ.ಎಲ್‌.ಆರ್‌. ದಿನಾಂಕ: 21.08.2003ರ ರೀತ್ಯಾ 

1. ಪ್ರಕರಣ 94ಎ ಅನ್ನು ತೆಗೆದುಹಾಕಿರುವುದರಿಂದ ಈ ಮೊದಲು ವಿಧಿಸಲಾಗುತ್ತಿದ್ದ ಶೇ.20ರ ನೀರಿನ ಉಪಕರ (ವಾಟರ್‌ಸೆಸ್ಸು) 
ಅನ್ನು 2003-04 ರಿಂದ ಜಾರಿಗೆ ಬರುವಂತೆ ರದ್ದುಪಡಿಸಲಾಗಿದೆ. 2002-03ನೇ ಸಾಲಿನ ತೆರಿಗೆ 2003-2004 ಸಾಲಿನಲ್ಲಿ ಪಾವತಿ 
ಮಾಡಿದ್ದಲ್ಲಿ ಅಂತಹ ತೆರಿಗೆದಾರರು ಶೇ.20ರ ನೀರಿನ ಉಪಕರವನ್ನು ಪಾವತಿಸತಕ್ಕದ್ದು. 2003-2004ರ ಸಾಲಿನ ತೆರಿಗೆಯನ್ನು 
ಪಾವತಿಸುವಾಗ ಈಗಾಗಲೇ ಶೇ.20ರ ನೀರಿನ ಉಪಕರವನ್ನು ತೆರಿಗೆದಾರರು ಪಾವತಿಸಿದ್ದಲ್ಲಿ ಈ ಹಣವನ್ನು ಮುಂದಿನ ಸಾಲಿಗೆ 
ತೆರಿಗೆ ಪಾವತಿಸುವಾಗ ಸರಿ ಹೊಂದಿಸಿಕೊಳ್ಳುತ್ತೇವೆ. 

2. ಮುಖ್ಯವಾಗಿ 2002-2003 ಮತ್ತು 2003-2004ರ ಆಸ್ತಿ ತೆರಿಗೆ ಪಾವತಿಗೆ ಸಂಬಂಧಿಸಿದಂತೆ 30ನೇ ಸೆಪ್ಟೆಂಬರ್‌ 2003 ರೊಳಗಾಗಿ 
ಯಾವುದೇ ವ್ಯಕ್ತಿಯು ಆಸ್ತಿ ತೆರಿಗೆಗೆ ಸಂಬಂಧಿಸಿದಂತೆ ವಿವರಗಳನ್ನು ಸಲ್ಲಿಕೆ ಮಾಡಿ ಈ ಅವಧಿಗೆ ಪಾವತಿಸಬೇಕಾದ ತೆರಿಗೆಯನ್ನು 
ಪಾವತಿಸಿದ್ದಲ್ಲಿ ಅಂತಹ ವ್ಯಕ್ತಿಯು ಸದರಿ ವರ್ಷದ ಆಸ್ತಿ ತೆರಿಗೆಯ ಮೇಲೆ ಶೇ.5ರ ರಿಯಾಯಿತಿಯನ್ನು ಪಡೆಯಬಹುದಾಗಿರುತ್ತದೆ. 

3. ಪ್ರಕರಣ 105 ಉಪಕರಣ 3 ರಂತೆ ನಿಗದಿತ ಅವಧಿಯೊಳಗಾಗಿ ಆಸ್ತಿ ತೆರಿಗೆಯನ್ನು ಪಾವತಿಸಿದ ವ್ಯಕ್ತಿಯಿಂದ ಪ್ರತಿ ತಿಂಗಳಿಗೆ ಆಸ್ತಿ 
ತೆರಿಗೆಯ ಮೇಲೆ ಶೇ.2 ರಷ್ಟು ದಂಡವನ್ನು ವಸೂಲು ಮಾಡಲಾಗುತ್ತದೆ. 
ಆದ್ದರಿಂದ ಮಾನ್ಯ ಎಲ್ಲಾ ತೆರಿಗೆದಾರರುಗಳು ದಿನಾಂಕ: 30.09.2003ರ ಒಳಗೆ ಸ್ವಯಂ ಘೋಷಿತ ಆಸ್ತಿ ತೆರಿಗೆಯನ್ನು ಪಾವತಿಸಿ 

ದಂಡವನ್ನು ತಪ್ಪಿಸಿಕೊಳ್ಳುವುದರ ಜೊತೆಗೆ ಶೇಕಡ 5ರ ರಿಯಾಯಿತಿಯನ್ನು ಪಡೆದು ತೆರಿಗೆಯನ್ನು ಪಾವತಿಸಿ ನಗರದ ಅಭಿವೃದ್ಧಿ ಕಾರ್ಯ 
ಕೈಗೊಳ್ಳಲು ಸಹಕರಿಸುವಂತೆ ಕೋರಲಾಗಿದೆ. 


ಕೆ.ವಿ. ರಾಮಚಂದ್ರ ಕೆ.ಎಸ್‌. ಕುಮಾರ್‌ ಹೆಚ್‌. ಸುನೀಲ್‌ 
ಪೌರಾಯುಕ್ತರು ಉಪಾಧ್ಯಕ್ಷರು ಅಧ್ಯಕ್ಷರು 
ನಗರಸಭೆ, ಚಿತ್ರದುರ್ಗ. ನಗರಸಭೆ, ಚಿತ್ರದುರ್ಗ. ನಗರಸಭೆ, ಚಿತ್ರದುರ್ಗ. 
ಪಿ.ಡಿ. 30 


ವಿಶೇಷ ಭೂ ಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ, 
ವಿಶ್ವೇಶ್ವರಯ್ಯ ಕೇಂದ್ರ, 3ನೇ ಮಹಡಿ, ಪೋಡಿಯಂ ಬ್ಲಾಕ್‌, ಬೆಂಗಳೂರು-1 
1894 ಭೂಸ್ವಾಧೀನ ಕಾಯ್ದೆ ಕಲಂ 16(2)ರ ತಿದ್ದುಪಡಿ ಅಧಿಸೂಚನೆ 
ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಕೂ (5) ಎಸ್‌ಆರ್‌ 12:98-99, ದಿನಾಂಕ: 13ನೇ ಜನವರಿ 2003 

ಈ ಅಧಿಸೂಚನೆಯಲ್ಲಿ ಸೂಚಿಸಿರುವ ಜಮೀನುಗಳು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಬೆಂಗಳೂರು ಜಲಮಂಡಳಿ ಪರವಾಗಿ 
ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮ ಪ್ರಕರಣ 16ರ ಉಪ ಪ್ರಕರಣ (1) ರಲ್ಲಿ ವಶಪಡಿಸಿಕೊಂಡಿರುವ ಬಾಬ್ತು 16(2)ರ 
ಅಧಿಸೂಚನೆಯನ್ನು ರಾಜ್ಯಪತ್ರ ಭಾಗ 9 ಪುಟ 81,82,83 ರಲ್ಲಿ ಪ್ರಕಟಿಸಿರುವ ಅಧಿಸೂಚನೆಯಲ್ಲಿ ಕೆಲವು ನ್ಯೂನತೆಗಳು ಇರುತ್ತದೆ. ಆದ್ದರಿಂದ 
ಈ ಕೆಳಕಂಡಂತೆ ತಿದ್ದುಪಡಿ ಅಧಿಸೂಚನೆ ಪ್ರಕಟಿಸಲಾಗಿದೆ. 























ಕ್ರ.ಸಂ. ಅಧಿಸೂಚನೆಯಲ್ಲಿ ಹಾಲಿ ಮುದ್ರಣವಾಗಿರುವುದು ಮುದ್ರಣ ಆಗಬೇಕಾಗಿರುವುದು 
1. ತಾಲ್ಲೂಕು: ಬೆಂಗಳೂರು ದಕ್ಷಿಣ ತಾಲ್ಲೂಕು: ಬೆಂಗಳೂರು ಉತ್ತರ 
ಹೋಬಳಿ: ಉತ್ತರಹಳ್ಳಿ ಹೋಬಳಿ: ಯಶವಂತಪುರ 
ಗ್ರಾಮ: ಉತ್ತರಹಳ್ಳಿ ಗ್ರಾಮ: ದೊಡ್ಡಬಿದರಕಲ್ಲು 


ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, 
ಪಿ.ಆರ್‌. 247 ಬೆಂಗಳೂರು. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ೪೩೫ 





ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ ಕ್ರಮಾಂಕ: ಕಂಇ 11 ಭೂಸ್ವಾಗ್ರಾ 2003, ದಿನಾಂಕ: 15ನೇ ಸೆಪ್ಟೆಂಬರ್‌ 2003 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ವೈ.ಜಿ. ಗುಡ್ಡ ಹೊಸಕೆರೆಯ ಬಲದಂಡೆ ನಾಲೆಗಾಗಿ ಅಗತ್ಯವಾಗಲಿದೆ ಎಂದು ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂ ಸ್ವಾಧೀನ ಕಾಯ್ದೆ 1894ರ ಕಲಂ 4(1)ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ: ಎಲ್‌.ಎಕ್ಯೂ:ಎಸ್‌ಆರ್‌.3:2002-2003, ದಿನಾಂಕ: 8ನೇ ಅಕ್ಟೋಬರ್‌ 2002ರ 
ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ. 

ಮತ್ತು ಕರ್ನಾಟಕ ಕಾಯ್ದೆ 33:1991 ರನ್ವಯ ತಿದ್ದುಪಡಿಯಾದ ಭೂಆರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894ರ 1) 5ಎ ಪ್ರಕರಣದ (2)ನೇ ಉಪ ಪ್ರಕರಣದ ಮತ್ತು 6(1ಎ) ಪ್ರಕರಣದ 
ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ 
ಮನದಟ್ಟಾಗಿರುವುದರಿಂದ: 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರ ಉಪವಿಭಾಗ, ರಾಮನಗರ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ 
ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ 
ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರ ಉಪವಿಭಾಗ, ರಾಮನಗರ ರವರ ಕಛೇರಿಯಲ್ಲಿ ಇಡಲಾಗಿದೆ. (ಎಲ್‌ಎಕ್ಕೂ.ಎಸ್‌ಆರ್‌.27:99-2000) 























ಅನುಸೂಚಿ 
ಜಿಲ್ಲೆ : ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತಾಲ್ಲೂಕು: ಮಾಗಡಿ ಹೋಬಳಿ: ಮಾಡಬಾಳ್‌ ಗ್ರಾಮ : ನೇರಲವಾಡಿ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ. ನಂ. ತರಹೆ ಚಕ್ಕುಬಂದಿ ಭೂಸ್ವಾಧೀನದ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ ಸ.ನಂ ಸ.ನಂ ಸ.ನಂ ಎ-ಗುಂ ರೂ-ಪೈ 
1 2 3 4 5 6 7 8 9 10 11 
ನಂಜಯ್ಯ ಬಿನ್‌ ನಂಜುಂಡಯ್ಯ, | ನಂಜಯ್ಯ, ಶಿವಣ್ಣ, ನಾಗಮ್ಮ 72 ಖುಷ್ಕಿ 72ರ ಉಳಿಕೆ 72ರ ಉಳಿಕೆ 17 72ರ ಉಳಿಕೆ, 0-16 0-55 
ಶಿವಣ್ಣ ಬಿನ್‌ ವೆಂಕಟಯ್ಯ, 17 
ನಾಗಮ್ಮಕೋಂ ಶಿವಣ್ಣ 
2. | ಬೋರಯ್ಯ ಬಿನ್‌ ಲಿಂಗೇಗೌಡ | ಬೋರಯ್ಯ, ಜಯರಾಂ, 17 (17:7) ಖುಷ್ಕಿ 17 17 17 17 0-11 0-38 
ಜಯರಾಂ, ಕೃಷ್ಣಪ್ಪ, ಕೃಷ್ಣಪ್ಪ, ಚಂದ್ರಶೇಖರ್‌, 
ಚಂದ್ರಶೇಖರ್‌, ಎ. ಮರೀಗೌಡ | ಎ. ಮರೀಗೌಡ 
3. | ಜಯಮ್ಮ ಕೋಂ ಮರಿಯಪ್ಪ, ಜಯಮೃ 17 (17:6) | ಖುಷ್ಕಿ 17 17 17 17 0-22 0-77 
ಅಜ್ಜಪ್ಪ ಬಿನ್‌ ಲಿಂಗೇಗೌಡ, ಅಜ್ಜಪ್ಪ, ಬೋರಪ್ಪ 
ಬೋರಪ್ಪ ಬಿನ್‌ ಲಿಂಗೇಗೌಡ 
4. | ಪ: ಲಿಂಗೇಗೌಡ, ನಾರಾಯಣಪ್ಪ ಪ: ಲಿಂಗೇಗೌಡ, 17 (93) ಖುಷ್ಕಿ 17 17 17 17 0-24 0-89 
ಮಾಸ್ತಿಗೌಡ ಮಾಸ್ತಿಗೌಡ, ನಾರಾಯಣಪ್ಪ 




































































೪೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ಭಾಗ - ೬ 
1 2 3 4 5 6 7 8 9 10 11 
5. | ಬೊಮ್ಮಮ್ಮ ಕೋಂ ನಿಂಗಪ್ಪ, ಮಾಸ್ತಿಗೌಡ, 17:25 ಖುಷ್ಕಿ | 74ರ ಉಳಿಕೆ 17 17 74ರ ಉಳಿಕೆ 0-12 0-42 
ನಿಂಗಮ್ಮ ಕೋಂ ದೊಡ್ಡರಂಗಯ್ಯ | ಬೊಮಮ್ಮ ನಿಂಗಮ್ಮ (ಹೊಸ 
ಉ. ಹೆಳವಯ್ಯ ನಂ.74) 
6. | ಮಾಸ್ತಿಗೌಡ, ಗಂಗಪ್ಪ, ಮಾಸ್ತಿಗೌಡ, ಗಂಗಪ್ಪ, 75 ಖುಷ್ಕಿ | 75ರ ಉಳಿಕೆ | 75ರ ಉಳಿಕೆ | 75ರ ಉಳಿಕೆ | 75ರ ಉಳಿಕೆ 0-08 0-28 
ಬೋರೇಗೌಡ ಬೋರೇಗೌಡ 
7. | ಮಾಸ್ತಿಗೌಡ ಬಿನ್‌ ಲಿಂಗೇಗೌಡ ಮಾಸ್ತಿಗೌಡ 17 (ಹೊಸ | ಖುಷ್ಕಿ | 75ರ ಉಳಿಕೆ | 75ರ ಉಳಿಕೆ | 75ರ ಉಳಿಕೆ | 75ರ ಉಳಿಕೆ 0-06 0-30 
ನಂ.75) 
8. | ಮಾಸ್ತಿಗೌಡ ಬಿನ್‌ ಲಿಂಗೇಗೌಡ . ಮಾಸ್ತಿಗೌಡ 17 (ಹೊಸ | ಖುಷ್ಕಿ 73 75 74ರ ಉಳಿಕೆ | 74ರ ಉಳಿಕೆ 0-10 0-35 
ನಂ.74) 
9. | ಬೆಟ್ಟಯ್ಯ ಬಿನ್‌ ಕಂಬಯ್ಯ ಬೆಟ್ಟಯ್ಯ 17 ಖುಷ್ಕಿ 17 17 17 17 0-06 0-21 
ಜುಮ್ಸಾ 2-35 





























[- 











ಪಿ.ಆರ್‌. 246 


ಭೂಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ ಕ್ರಮಾಂಕ: ಕಂಇ 42 ಭೂಸ್ವಾತು 2002, ದಿನಾಂಕ: 5ನೇ ಆಗಸ್ಟ್‌ 2003 


ಕಂದಾಯ ಸಚಿವಾಲಯ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಹೆಚ್‌. ರೋಡ್ರಿಗ್ಸ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾಧೀನ). 


ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಕೆ.ಇ.ಬಿ. ಕಟ್ಟಡ ಮತ್ತು ವಸತಿ ಗೃಹಗಳ ನಿರ್ಮಾಣಕ್ಕಾಗಿ ಅಗತ್ಯವಾಗಿದ್ದವು ಎಂದು 
ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894ರ ಕಲಂ 401ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಕೂ ಎಸ್‌ಆರ್‌ 21:2001-02, ದಿನಾಂಕ: 1.12.2001ರ 
ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ. 


ಮತ್ತು ಕರ್ನಾಟಕ ಕಾಯ್ದೆ 33:1991 ರನ್ವಯ ತಿದ್ದುಪಡಿಯಾದ ಭೂಆರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894ರ 1) 5ಎ ಪ್ರಕರಣದ (2ನೇ ಉಪ ಪ್ರಕರಣದ ಮತ್ತು 61ಎ) 
ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ 


ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ: 


ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 
ಉಪವಿಭಾಗಾಧಿಕಾರಿಗಳು, ಮಧುಗಿರಿ ಉಪವಿಭಾಗ, ಮಧುಗಿರಿ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ 


ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಆರ್ಜನೆಗೆ 


ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 
ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಉಪವಿಭಾಗಾಧಿಕಾರಿಗಳು, ಮಧುಗಿರಿ ಉಪವಿಭಾಗ, ಮಧುಗಿರಿರವರ ಕಛೇರಿಯಲ್ಲಿ ಇಡಲಾಗಿದೆ. 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ೪೩೭ 














ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಮಧುಗಿರಿ ಹೋಬಳಿ: ಮಿಡಿಗೇಶಿ ಗ್ರಾಮ : ಹೊಸಕೆರೆ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ | ಸ.ನಂ. ತರಹೆ ವಿಸ್ತೀರ್ಣ ಆಕಾರ ಚಕ್ಕುಬಂದಿ 
ಸಂ. ಹೆಸರು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ 
ಸ.ನಂ ಸ.ನಂ ಸ.ನಂ ಸ.ನಂ 
1. | ತಿಮ್ಮಯ್ಯ ಬಿನ್‌ ಈರದಿಮ್ಮಯ್ಯ ಶೆ 54:2 ಎನ್‌.ಎ.ಕೆ. 0-05 - 54:1 54:1 54:1 54:1 
(ಭೂಪರಿವರ್ತನೆಯಾಗಿದೆ) 









































ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 240 ಹೆಚ್‌. ರೋಡ್ರಿಗ್ಸ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾ). 
ವಿಶೇಷ ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಭೂಸ್ವಾಧೀನ ಕಾಯ್ದೆ ಕಲಂ 4(1)ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಕೂ ಎಸ್‌ಆರ್‌ : 08:2003-04, ದಿನಾಂಕ: 21ನೇ ಆಗಸ್ಟ್‌ 2003 

ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಹೂವು ಹಣ್ಣು ಮತ್ತು ತರಕಾರಿ ಉಪಮಾರುಕಟ್ಟೆ ಪ್ರಾಂಗಣವನ್ನು ನಿರ್ಮಿಸಲು ಎ.ಪಿ.ಎಂ.ಸಿ, 
ಬೆಂಗಳೂರು ರವರಿಗೆ ಬೇಕಾಗಬಹುದೆಂದು ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ಇವರಿಗೆ ಕಂಡು ಬಂದಿರುವುದರ ಮೇರೆಗೆ. 

1991ನೇ ಸಾಲಿನ ಕರ್ನಾಟಕ ಭೂಸ್ವಾಧೀನ ಅಧಿನಿಯಮ 33 ರಲ್ಲಿ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ ಸಂಖ್ಯೆ: 1894ನೇ ಇಸವಿಯಲ್ಲಿ ಭೂಸ್ವಾಧೀನ ಅಧಿನಿಯಮ ಮತ್ತು 1894ನೇ 
ಇಸವಿಯಲ್ಲಿ ತಿದ್ದುಪಡಿಯಾದ ಭೂಸ್ವಾಧೀನ ಕಾಯ್ದೆ ಅಧಿನಿಯಮ 4(1)ನೇ ಪ್ರಕರಣದಿಂದ ವಿಹಿತವಾದ ಅಧಿಕಾರಿಗಳನ್ನು ಉಪಯೋಗಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ, 
ಪೋಡಿಯಂ ಬ್ಲಾಕ್‌, 3ನೇ ಮಹಡಿ, ಬೆಂಗಳೂರು-1 ಇವರಿಗೆ ಮತ್ತು ಇವರ ಸಿಬ್ಬಂದಿವರ್ಗದವರಿಗೆ ಈ ಮೂಲಕ ಪ್ರಾಧಿಕಾರ ನೀಡಲಾಗಿದೆ. 

ಕರ್ನಾಟಕ ಭೂಸ್ವಾಧೀನ ಕಾಯ್ದೆ ಅಧಿನಿಯಮ 4(1)ರ ಪ್ರಕಾರ ತಿಳಿಯಪಡಿಸುವುದೇನೆಂದರೆ ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾವೊಬ್ಬ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ 
ಅಂತಹ ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟಣೆಯಾದ ದಿನಾಂಕದಿಂದ (30) ಮೂವತ್ತು ದಿನದೊಳಗಾಗಿ 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ 17 ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ 
ಭೂ ಸಂಗ್ರಹಣಾ ಅಧಿನಿಯಮ (ಸಿ) ಭೂಸ್ವಾಧೀನ ಕಾಯ್ದೆ 1894ನೇ ಇಸವಿಯಲ್ಲಿ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ ಪ್ರಕರಣದ ಮೇರೆಗೆ ವಿಶೇಷ ಜಿಲ್ಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು 
ನಿರ್ವಹಿಸಲು ನೇಮಕ ಮಾಡಲಾದ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ, ಪೋಡಿಯಂ ಬ್ಲಾಕ್‌, 3ನೇ ಮಹಡಿ, ಬೆಂಗಳೂರು-1 ಇವರಿಗೆ ಸಲ್ಲಿಸತಕ್ಕದ್ದು. ಸದರಿ ಜಮೀನುಗಳ ಅಧಿಕೃತ 
ಭೂಸ್ವಾಧೀನಕ್ಕಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಿಣಿದಾರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡಚಣೆಯನ್ನುಂಟು ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರಿ ಜಮೀನುಗಳಲ್ಲಿ 
ಆಸಕ್ತಿವುಳ್ಳವರಿಗೆಲ್ಲಾ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನುಗಳ ವಿಲೇವಾರಿಗಾಗಿ ಮಾರಾಟ, ಗುತ್ತಿಗೆ, ಅಡಮಾನ, ಹಸ್ತಾಂತರ ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದವನ್ನು ಅಥವಾ 
ಯಾವೊಂದು ಅಭಿವೃದ್ಧಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನಂತರ ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ಇವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ ಪಕ್ಷದಲ್ಲಿ 
ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರಿ ಜಮೀನಿನ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮ 24ನೇ ಪ್ರಕರಣ 7ನೇ ಖಂಡದ ಮೇರೆಗೆ 
ಉಪೇಕ್ಷಿಸಲಾಗುವುದು. 

ಸದರಿ ಜಮೀನಿನ ಒಂದು ನಕ್ಷೆಯನ್ನು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ, ಪೋಡಿಯಂ ಬ್ಲಾಕ್‌, 3ನೇ ಮಹಡಿ, ಬೆಂಗಳೂರು-1 ಇವರ ಕಾರ್ಯಾಲಯಲದಲ್ಲಿ ಪರಿಶೀಲನೆಗಾಗಿ 
ಇಡಲಾಗಿದೆ. 


೪೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ಭಾಗ - ೬ 






























































ಅನುಸೂಚಿ 
ಜಿಲ್ಲೆ : ಬೆಂಗಳೂರು ತಾಲ್ಲೂಕು: ಬೆಂಗಳೂರು ಉತ್ತರ (ಅಪರ) ಹೋಬಳಿ: ಯಲಹಂಕ ಗ್ರಾಮ : ಬ್ಯಾಟರಾಯನಪುರ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ | ಸ.ನಂ. | ತರಹೆ ಚಕ್ಕುಬಂದಿ ಭೂಸ್ವಾಧೀನಕ್ಕೆ ಬೇಕಾದ 
ಸಂ. ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ ಸ.ನಂ ಸ.ನಂ ಸ.ನಂ ಎ-ಗುಂ ರೂ.ಪೈ. 
1 2 3 4 5 6 7 8 9 10 11 
1. | ಎಂ. ಗೋಪಾಲ್‌ ಬಿನ್‌ ಎಂ. 6:4 ಖುಷ್ಕಿ 14:1ಬಿ ಬೆಂಗಳೂರು ಎಪಿಎಂಸಿಗೆ 5 ಹಾಗೂ ಪ್ರೀಮಿಯರ್‌ 0-23 1-55 
ವೈ. ಮುನಿಸ್ವಾಮಪ್ಪ, ಬಿ.ಎಂ. ಪಿಳ್ಳಪ್ಪ। ಗೋಪಾಲ್‌, ಯಲಹಂಕ ರಸ್ತೆ ಭೂಸ್ವಾಧೀನ ಎಂಟರ್‌ಪ್ರೆಸಸ್‌. 
ಬಿನ್‌ ಮುನಿನಂಜಪ್ಪ ಬಿ.ಎಂ. ಪಿಳ್ಳಪ್ಪ ವಾಗಿರುವ ಜಮೀನು 
2. | ಎಂ. ಗೋಪಾಲ್‌ ಬಿನ್‌ - 14:1ಬಿ i 14:2 5 ಮತ್ತು 6 ಎಪಿಎಂಸಿಗೆ 15 ಹಾಗೂ ಎಪಿಎಂಸಿಗೆ 0-17 2-20 
ಮುನಿಸ್ವಾಮಪ್ಪ ಭೂಸ್ವಾಧೀನ ಭೂಸ್ವಾಧೀನ ವಾಗಿರುವ 
ವಾಗಿರುವ ಜಮೀನು ಜಮೀನು 
14:2 6:4 ಎಪಿಎಂಸಿಗೆ 15 1-11 
ಭೂಸ್ವಾಧೀನ 
ವಾಗಿರುವ ಜಮೀನು 
ಜುಮ್ಲಾ: 1-28 
ಸಿ. ಕೃಷ್ಣೇಗೌಡ 
ಪಿ.ಆರ್‌. 241 ವಿಶೇಷ ಜಿಲ್ಲಾಧಿಕಾರಿಗಳು (ಕಂ), ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು. 
ಭೂ ಆರ್ಜನೆ ಅಧಿನಿಯಮ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಕೂ ಎಸ್‌ಆರ್‌ : 17:2003-04, ದಿನಾಂಕ: 9ನೇ ಸೆಪ್ಟೆಂಬರ್‌ 2003 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ 66:11 ಕೆ.ವಿ. ವಿದ್ಯುತ್‌ ಸ್ಥಾವರ ಮತ್ತು ಕ್ವಾರ್ಟರ್ಸ್‌ ನಿರ್ಮಿಸಲು ಅಗತ್ಯವಾಗಿದೆಯೆಂದು 
ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಗೆ ಕಂಡುಬಂದಿರುವುದರಿಂದ ಕರ್ನಾಟಕ ಕಾಯಿದೆ 88:1991ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894ರ 4ನೇ ಪ್ರಕರಣದ (1)ನೇ 
ಉಪ ಪ್ರಕರಣದ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸುಗಳನ್ನು ಕೊಡಲಾಗಿದೆ ಹಾಗೂ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ರವರು 
ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಉಪ ವಿಭಾಗಾಧಿಕಾರಿಗಳು, ತುಮಕೂರು ಉಪ ವಿಭಾಗ, ತುಮಕೂರು ಹಾಗೂ ಅವರ ಸಿಬ್ಬಂದಿ ಮತ್ತು 
ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತಾರೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ರವರು ಅಧಿನಿಯಮ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 
ನಿರ್ವಹಿಸಲು ಉಪ ವಿಭಾಗಾಧಿಕಾರಿಗಳು, ತುಮಕೂರು ಉಪ ವಿಭಾಗ, ತುಮಕೂರು ಇವರನ್ನು ನೇಮಕ ಮಾಡಿರುತಾರೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಈ ಅಧಿಸೂಚನೆ ಪ್ರಕಟಗೊಂಡ ತಾರೀಖಿನಿಂದ 30 ದಿನಗಳ ಒಳಗಾಗಿ 
ಅಥವಾ ಮುಂಚೆ ಕರ್ನಾಟಕ ಕಾಯಿದೆ 33:1991 ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಕೇಂದ್ರ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು 
ನೇಮಕವಾದ ಉಪವಿಭಾಗಾಧಿಕಾರಿಗಳು, ತುಮಕುರು ಉಪ ವಿಭಾಗ, ತುಮಕೂರು ಇವರಿಗೆ ಲಿಖಿತವಾಗಿ ಸಲ್ಲಿಸಬಹುದು. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫ ೨೦೦೩ ೪೩೯ 





ಭೂ ಆರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಿಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ 
ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿಯಿಲ್ಲದೆ 
ಮಾರಾಟ, ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ 
ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂ ಆರ್ಜನೆ ಅಧಿನಿಯಮದ (7ನೇ ಖಂಡದ) 
2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 


ಉಪ ವಿಭಾಗಾಧಿಕಾರಿಗಳು, ತುಮಕೂರು ಉಪ ವಿಭಾಗ, ತುಮಕೂರು ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕ್ಷೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 

































































ಅನುಸೂಚಿ 
ಜಿಲ್ಲೆ : ಬೆಂಗಳೂರು ತಾಲ್ಲೂಕು: ತುಮಕೂರು ಹೋಬಳಿ: ಊರ್ಡಿಗೆರೆ ಗ್ರಾಮ : ಊರ್ಡಿಗೆರೆ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಸ.ನಂ. ತರಹೆ ಚಕ್ಕುಬಂದಿ ಭೂಸ್ವಾಧೀನದ 
ಸಂ. ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ ಸ.ನಂ ಸ.ನಂ ಸ.ನಂ ಎ-ಗುಂ ರೂ.ಪೈ. 
1 2 3 4 5 6 7 8 9 10 11 
1. ಬಂಡಪ್ಪಚಾರ್‌ ಬಿನ್‌ ಬಂಡಪ್ಪಚಾರ್‌ 15:2 ಖುಷ್ಕಿ ಸರ್ವೆ ನಂ. 15:7 ಸರ್ವೆ ನಂ. 15:6 ಉಳಿಕೆ ಸರ್ವೆ ನಂ. 15:9 0-04 0-10 
ವೆಂಕಟರಮಣಾಚಾರ್‌ 
2. | ದಾಸಣ್ಣ ಬಿನ್‌ ದಾಸಪ್ಪ 15:6 ಖುಷ್ಕಿ | ಸರ್ವೆ ನಂ. 15:2 ರಸ್ತೆ ಉಳಿಕೆ ಉಳಿಕೆ 0-08 0-20 
ಹನುಮಂತರಾವ್‌ ಮತ್ತು 15:9 
3. ದಾಸಣ್ಣ ಬಿನ್‌ ದಾಸಣ್ಣ 15:7 ಖುಷ್ಕಿ ಸರ್ವೆ ನಂ. 2 ಸರ್ವೆ ನಂ. 15:2 ಸರ್ವೆ ನಂ. 15:5 ಸರ್ವೆ ನಂ. 15:8 1-28 1-70 
ಹನುಮಂತರಾವ್‌ ಮತ್ತು 15:9 
4. ವಿದ್ಯಾ ಸಂಸ್ಥೆ ವಿದ್ಯಾ ಸಂಸ್ಥೆ 15:9 ಖುಷ್ಕಿ ಸರ್ವೆ ನಂ. 15:8 ಸರ್ವೆ ನಂ. 15:6 ಸರ್ವೆ ನಂ. 15:2 ಸರ್ವೆ ನಂ. 14 0-01 1/2 0-04 
ಜುಮ್ಲಾ | 2-01 1/2 2-04 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 243 ತುಮಕೂರು ಜಿಲ್ಲೆ, ತುಮಕೂರು. 


OFFICE OF THE DEPUTY COMMISSIONER, SHIMOGA DISTRICT, SHIMOGA 
FINAL NOTIFICATION 
No. ೧3 KSA SR 06/2002-03, dated: 25th August 2003 

Whereas in Notification No. R3 KSA SR 6/2002-03 dated: 25.06.2002, Published at page No.535 in Part 6 of the Karnataka Gazette dated: 03.10.2002 
the area specified in the Schedule below, situated within the limits of the Town Municipal Council, Sagar, was proposed to declare as a "Slum Area". 

And Whereas objection, petitions not received from the persons interested in the said area against the proposed action, the Deputy Commissioner, 
Shimoga District, Shimoga declare the said area as a "Slum Area” under Section 3 of the Karnataka a Slum areas (Improvement and Clearance) Act, 1973 on the 
reasons stated in his order No. R3 KSA SR 6/2002-03, dated: 25th June 2002. 


೪೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫ ೨೦೦೩ ಭಾಗ - ೬ 





AND WHEREAS the Deputy Commissioner, Shimoga District, Shimoga after considering the report received from the Secretary, Karnataka Slum 
Clearance Board, stating that the Area is highly congested, over crowded, insanitory, and is likely to be source of danger to health, safety and convenience of the 
public is satisfied that the conditions specified in Section 3 of the Karnataka Slum Areas (Improvement and Clearance) Act 1973 are fulfilled. 

Now therefore, in exercise of the powers vested in the under section 3 of the Karnataka Slum areas (improvement and Clearance) act 1973 (Karnataka 
Act 33 of 1974) and delegated vide Government Notification No. HUD 49 MCS 85, dated: 17.04.1986. |, Tushar Giri Nath, Deputy Commissioner, Shimoga 
District, Shimoga do hereby declare the said areas to be a "SLUM AREA" 








SCHEDULE 
Sl. Name and Location of the Slum Name of the owner Taluk, Village, Sy.No. Extent Boundaries 
No. A-G 
1. | Shivappa Nayak Nagar, Beedi Labourers Town Municipal Taluk: Sagar 5-29 East: Road 
Layout, Ward No.27. Council, Sagar. Village: Kambalikoppa West: Road 
S.No: 02P North: Road 
South: Road 


























TUSHAR GIRI NATH 
Deputy Commissioner, Shimoga District. 
OFFICE OF THE DEPUTY COMMISSIONER, SHIMOGA DISTRICT, SHIMOGA 
FINAL NOTIFICATION 
No. ೧3 KSA SR 4/2002-03, dated: 25th August 2003 

Whereas in Notification No. R3 KSA SR 4/2002-03 dated: 25.06.2002, Published at page No.534 in Part 6 of the Karnataka Gazette dated: 03.10.2002 
the area specified in the Schedule below, situated within the limits of the Town Municipal Council, Sagar, was proposed to declare as a "Slum Area". 

And Whereas objection, petitions not received from the persons interested in the said area against the proposed action, the Deputy Commissioner, 
Shimoga District, Shimoga declare the said area as a "Slum Area” under Section 3 of the Karnataka a Slum areas (Improvement and Clearance) Act, 1973 on the 
reasons stated in his order No. R3 KSA SR 4/2002-03, dated: 25th June 2002. 

AND WHEREAS the Deputy Commissioner, Shimoga District, Shimoga after considering the report received from the Secretary, Karnataka Slum 
Clearance Board, stating that the Area is highly congested, over crowded, insanitory, and is likely to be source of danger to health, safety and convenience of the 
public is satisfied that the conditions specified in Section 3 of the Karnataka Slum Areas (Improvement and Clearance) Act 1973 are fulfilled. 

Now therefore, in exercise of the powers vested in the under section 3 of the Karnataka Slum areas (improvement and Clearance) act 1973 (Karnataka 
Act 33 of 1974) and delegated vide Government Notification No. HUD 49 MCS 85, dated: 17.04.1986. |, Tushar Giri Nath, Deputy Commissioner, Shimoga 
District Shimoga do hereby declare the said areas to be a "SLUM AREA" 


P.R. 244 








SCHEDULE 
Sl. Name and Location of the Slum Name of the owner Taluk, Village, Sy.No. Extent Boundaries 
No. A-G 
1. | Beheemanakone Road Town Municipal Taluk: Sagar 0.35 East: Private site and Road 
Right wing Council, Sagar. Village: Kambalikoppa West: Road 
Ward No.15 S.No: 34,35P North: Old Harijan Hatti Colony 
South: Road 


























TUSHAR GIRINATH 


P.R. 245 Deputy Commissioner, Shimoga District. 


